


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ ಬೆಂಗಳೂರು, ಗುರುವಾರ, ಜುಲೈ ಓ, ೨೦೧೪ (ಆಷಾಢ ೧೨, ಶಕ ವರ್ಷ ೧೯೩೬) ಸಂಚಿಕೆ ೨೭ 
'(೦11776 149 87081016, 70/5623), 0ಟ/)/ 3, 2014 (೨೧೩೦1೩ 12, 512/2 ೩508 1936) 155೮ 27 


ಬ 


ಚ 


ಸ್ತಾವನೆ: 


ಭಾಗ ೧ 
ರಾಜ್ನ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 


ಶ್ರ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 
ವಾಣಿಜ್ಯ ಮತು ಕೈಗಾರಿಕೆ ಸಚಿವಾಲಯ 
ವಿಷಯ: ನೂತನ ಜವಳಿ ನೀತಿ 2013-18. 
ಓದಲಾಗಿದೆ: ಸರ್ಕಾರದ ಆದೇಶ ಸಂಖ್ಯೆ: ವಾಕೈ 47 ಜಕ್ಕೆಯೋ 2008 ದಿನಾಂಕ; 01-10-2008 


ಮೇಲೆ ಓದಲಾದ ಸರ್ಕಾರಿ ಆದೇಶ ದಿನಾಂಕ: 01-10-2008ರಲ್ಲಿ, ರಾಜ್ಯದಲ್ಲಿ ಜವಳಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ “ಸುವರ್ಣ ವಸ್ತನೀತಿ 
2008-13'' ಎ೦ಬ ಹೆಸರಿನಲ್ಲಿ ರಾಜ್ಯ ಜವಳಿ ನೀತಿಯನ್ನು ಜಾರಿಗೆ ತರಲಾಗಿತ್ತು. ಈ ನೀತಿಯ ಅನುಷ್ಟಾನಕ್ಕಾಗಿ 5 ವರ್ಷಗಳ ಅವಧಿಗೆ 
ರೂ.500 ಕೋಟಿಗಳ ಆಯವ್ಯಯ ಹಂಚಿಕೆಯನ್ನು ಘೋಷಿಸಲಾಗಿತ್ತು. ನೀತಿಯ ಅವಧಿಯಲ್ಲಿ ರೂ.10.000 ಕೋಟಿ ಬ೦ಡವಾಳ ಹೂಡಿಕೆಯ 
ಆಕರ್ಷಣೆಯ ಮೂಲಕ 5 ಲಕ್ಷ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಠಿಸುವ ಗುರಿಯನ್ನು ಹೊಂದಲಾಗಿತ್ತು. 


ನೀತಿಯ ಅವಧಿಯಲ್ಲಿ ರೂ.5280 ಕೋಟಿ ಬಂಡವಾಳ ಹೂಡಿಕೆಯನ್ನು ಆಕರ್ಷಿಸಲು ಸಾಧ್ಯವಾಗಿದ್ದು. ಹೂಡಿಕೆಯಾಗಿರುವ ಬಂಡವಾಳದಿಂದ 
ಸುಮಾರು 2,60,000 ನೇರ ಹಾಗೂ ಪರೋಕ್ಷ ಉದ್ಯೋಗ ಅವಕಾಶಗಳು ಸೃಷ್ಠಿಯಾಗಿರುತ್ತವೆ. 


ಜವಳಿ ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರವು ಕೈಗೊ೦ಡಿರುವ ಪೂರಕ ಕ್ರಮಗಳಿಂದಾಗಿ ರಾಜ್ಯದಲ್ಲಿ ಜವಳಿ ಮೌಲ್ಯ ಸರಣಿಯ ಎಲ್ಲಾ ಚಟುವಟಿಕೆಗಳಲ್ಲಿ 
ಹಾಗೂ ಇಂಟಿಗ್ರೇಟೆಡ್‌ ಘಟಕಗಳಲ್ಲಿ ಬಂಡವಾಳ ಹೂಡಿಕೆಯನ್ನು ಆಕರ್ಷಿಸಲು ಸಾಧ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ನೀತಿಯನ್ನು ಮುಂದಿನ 5 
ವರ್ಷಗಳ ಅವಧಿಗೆ ಮುಂದುವರೆಸಿ, ಇನ್ನೂ ಹೆಚ್ಚಿನ ಬಂಡವಾಳ ಆಕರ್ಷಣೆ ಮೂಲಕ ಹೆಚ್ಚಿನ ಉದ್ಯೋಗ ಅವಕಾಶಗಳನ್ನು ಸೃಷ್ಠಿಸಲು 
ಪ್ರಸ್ತಾಪಿಸಲಾಗಿದೆ. 

ಮುಂಬರುವ ಜವಳಿ ನೀತಿಯಲ್ಲಿ ತರಬಹುದಾದ ಬದಲಾವಣೆಗಳ ಬಗ್ಗೆ ಜವಳಿ ವಲಯದ ವಿವಿಧ ಕೈಗಾರಿಕೋದ್ಯವಿಮಗಳಿಂದ ಮನವಿಗಳು 
ಬಂದಿರುತ್ತವೆ. ಕೈಗಾರಿಕೋದ್ಯಮಿಗಳೊ೦ದಿಗೆ  ಸಮಾಲೋಜಚನೆಗಳನ್ನು ನಡೆಸಿ, ವ್ಯಕ್ತವಾದ ಅಭಿಪ್ರಾಯ, ಸಲಹೆಗಳನ್ನು ಪರಿಶೀಲಿಸಿ 
ಪರಿಗಣಿಸಲಾಗಿದೆ. 

ಎಂ.ಎಸ್‌. ಎಂ. ಇ, ಸಂಘಟಿತ ಕೈಮಗ್ಗ ಮತ್ತು ವಿದ್ಯುತ್‌ ಮಗ್ಗ ವಲಯಗಳಿಗೆ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ನೀತಿಯಲ್ಲಿ ಒದಗಿಸಬೇಕೆಂದು 
ಬೇಡಿಕೆಗಳು ಬಂದಿರುತ್ತವೆ. ಸರ್ಕಾರದ ವಿವಿಧ ಕಾರ್ಯಕ್ರಮಗಳಲ್ಲಿ ವಾರ್ಷಿಕ ಸುಮಾರು ರೂ.200 ಕೋಟಿಯಷ್ಟು ಅನುದಾನವನ್ನು ಅಸಂಘಟಿತ 
ಕೈಮಗ್ಗ ಮತ್ತು ವಿದ್ಯುತ್‌ ಮಗ್ಗ ವಲಯದ ಅಭಿವೃದ್ಧಿಗಾಗಿ ವೆಚ್ಚ ಮಾಡಲಾಗುತ್ತಿದೆ. ಪ್ರಸ್ತುತ ನೀತಿಯು ಅಸಂಘಟಿತ ಕೈಮಗ್ಗ ಮತ್ತು ವಿದ್ಯುತ್‌ 
ಮಗ್ಗ ವಲಯಗಳಿಗೂ ತನ್ನ ಬೆಂಬಲವನ್ನು ಮುಂದುವರೆಸುವುದು. 

ಜವಳಿ ಮೌಲ್ಯ ಸರಣಿಯಲ್ಲಿ ಸಿನ್ನಿಂಗ್‌ ಚಟುವಟಿಕೆಯು ಪ್ರಮುಖವಾದುದು. ಕರ್ನಾಟಕವ ಪ್ರತಿ ವರ್ಷ ಸುಮಾರು 12 ಲಕ್ಷ ಬೇಲ್‌ಗಳಷ್ಟು 
ಹತ್ತಿಯನ್ನು ಉತ್ಪಾದಿಸುತ್ತಿದೆ. ರಾಜ್ಯದಲ್ಲಿ ಬೆಳೆಯುವ ಬಹುತೇಕ ಹತ್ತಿಯು ನೂಲಿನ ಪರಿವರ್ತನೆಗಾಗಿ ಹೊರ ರಾಜ್ಯಗಳಿಗೆ ಹೋಗುತ್ತಿದೆ. ಈ 
ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿನ ಸ್ಪಿನ್ನಿಂಗ್‌ ವಲಯವನ್ನೂ ಸಹ ಸಶಕ್ತಗೊಳಿಸುವುದು ಅವಶ್ಯವಿದೆ. 

ಕರ್ನಾಟಕ ರಾಜ್ಯದ ಸ್ಪಿನ್ನಿಂಗ್‌ ವಲಯವು 10 ಸಹಕಾರಿ ನೂಲಿನ ಗಿರಣಿಗಳು ಹಾಗೂ 25 ಖಾಸಗಿ ಜವಳಿ ಗಿರಣಿಗಳನ್ನು ಹೊಂದಿದೆ. ಸಹಕಾರಿ 
ವಲಯದ ನೂಲಿನ ಗಿರಣಿಗಳನ್ನು ಬಲಪಡಿಸಲು ಅವುಗಳ ಆಧುನೀಕರಣ ಮತ್ತು ವಿಸ್ತರಣೆಗೆ ಅವಕಾಶ ಮಾಡಿಕೊಡಬೇಕೆಂದು ಬೇಡಿಕೆ ಇರುತ್ತದೆ. 


ನೂಲಿನ ಗಿರಣಿಗಳು ಆಧುನೀಕರಣ/ವಿಸ್ತರಣೆಯನ್ನು ಕೈಗೊಳ್ಳಲು ಬಂಡವಾಳ ಹೂಡಿಕೆ ಸಹಾಯಧನ, ಪ್ರವೇಶ ತೆರಿಗೆ ಸಹಾಯಧನ, ಮುದ್ರಾಂಕ 
ಶುಲ್ಕ ಸಹಾಯಧನ, ಮುಂತಾದ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ. 


ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ದಿನಾಂಕ: 05-10-2013 ರಂದು ಸಭೆ ಕರೆಯಲಾಗಿತ್ತು. ಸದರಿ ಸಭೆಯಲ್ಲಿ ನೂತನ ಜವಳಿ ನೀತಿ 
2013-18ರ ಕುರಿತು ಸುಧೀರ್ಥವಾಗಿ ಚರ್ಚಿಸಿ ಕರಡನ್ನು ಸಿದ್ಧಪಡಿಸಲಾಗಿರುತ್ತದೆ. 


(೮೩೭) 


೮೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ಭಾಗ೧ 





10. ಸರ್ಕಾರವು ಈ ಎಲ್ಲಾ ಅಂಶಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನೂತನ ಜವಳಿ ನೀತಿ 2013-18 ಅನ್ನು ಜಾರಿಗೆ ತರಲು ತೀರ್ಮಾನಿಸಿ ಈ 

ಕೆಳಕಂಡ ಆದೇಶ ಹೊರಡಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ವಾಕೈ 44 ಜಕ್ಕೆಯೋ 2012, ಬೆ೦ಗಳೂರು ದಿನಾಂಕ: 31-10-2013. 
ಪ್ರಸ್ತಾವನೆಯಲ್ಲಿ ಏವರಿಸಲಾದ ಸಂದರ್ಭಗಳ ಬೆಳಕಿನಲ್ಲಿ ನೂತನ ಜವಳಿ ನೀತಿ 2013-18ನ್ನು ಘೋಷಿಸಲು ಸರ್ಕಾರವು ಹರ್ಷಿಸುತ್ತದೆ. ಇದು 
ಇನ್ನಿತರೆ ಅಂಶಗಳೊಂದಿಗೆ ಜವಳಿ ಮತ್ತು ಉಡುಪುಗಳ ಉದ್ಯಮಕ್ಕೆ ಗ್ರೇಡೆಡ್‌ ಸ್ಕೇಲ್‌ ಪ್ರೋತ್ಸಾಹಗಳನ್ನು ನೀಡುವ ಸಲುವಾಗಿ ಕರ್ನಾಟಕದಲ್ಲಿನ ಜಿಲ್ಲೆಗಳನ್ನು 
ವಲಯಗಳನ್ನಾಗಿ ಎಂಗಡಿಸಿರುವ ವಿವರಗಳನ್ನು ಒಳಗೊಂಡಿರುತ್ತದೆ. 
ನೂತನ ಜವಳಿ ನೀತಿ 2013-18ರ ವೈಶಿಷ್ಟ್ಯಗಳು ಈ ಕೆಳಕ೦ಡಂತಿರುತ್ತವೆ: 

1. ಉದ್ದೇಶ: 
ಅ] ಸಮಗ್ರ ಜವಳಿ ಮೌಲ್ಯ ಸರಣಿಯ ಎಲ್ಲಾ ಚಟುವಟಿಕೆಗಳ ಅಭಿವೃದ್ಧಿಯನ್ನು ಸಾಧಿಸುವುದು ಹಾಗೂ ಪ್ರಾದೇಶಿಕ ಅಭಿವೃದ್ಧಿಗೆ ಒತ್ತು 
ನೀಡುವುದು. 
ಆ] ತಾಂತ್ರಿಕ ಜವಳಿ ವಲಯವೂ ಸೇರಿದಂತೆ ಜವಳಿ ಮೌಲ್ಯ ಸರಣೆಯ ಎಲ್ಲಾ ಚಟುವಟಿಕೆಗಳ ಹಾಗೂ ಸಿದ್ಧ ಉಡುಪು ವಲಯದಲ್ಲಿನ ಸಣ್ಣ 
ಮತ್ತು ಮಧ್ಯಮ ಉದ್ದಿಮೆಗಳ ಮೇಲೆ ಅಲಂಬಿತವಾಗಿರುವ ಜನರ ಆದಾಯ ಹೆಚ್ಚಿನ ತನ್ಮೂಲಕ ಅವರ ಜೀವನಮಟ್ಟ ಹೆಚ್ಚಿಸುವುದು. 
ಇ] ಬಾ ತಂತ್ರಜ್ಞಾನ, ಸಂಶೋಧನೆ ಮತ್ತು ಅಭಿವೃದ್ಧಿ, ಮಾರುಕಟ್ಟೆ ಅಭಿವೃದ್ಧಿ, ದೇಶೀಯ ಮತ್ತು ಜಾಗತಿಕ ಮಟ್ಟದ ವಾಣಿಜ್ಯ 
ಅವಕಾಶಗಳ ಸದುಪಯೋಗ ಹಾಗೂ ಜವಳಿ ಮೌಲ್ಯ ಸರಣೆಯ ಚಟುವಟಿಕೆಗಳಲ್ಲಿ. ಕೌಶಲ್ಯ ಅಭಿವೃದ್ಧಿಯ ಮೂಲಕ ಜವಳಿ ವಲಯಕ್ಕೆ 
ನೆರವಾಗುವುದು. 

2. ನಿಗದಿತ ಗುರಿಗಳು: 
ಅ] ಈ ನೀತಿಯು 2013 ರಿಂದ 2018ರವರೆಗೆ 5 ವರ್ಷಗ ಅವಧಿಗೆ ಜಾರಿಯಲ್ಲಿರುತ್ತದೆ. 
ಆ] ನೀತಿಯ ಅವಧಿಯಲ್ಲಿ 5 ಲಕ್ಷ ಹೊಸ ಉದ್ಯೋಗ ಅವಕಾಶಗಳನ್ನು ಸೃಷ್ಠಿಸುವ ಗುರಿ ಹೊಂದಿರುತ್ತದೆ. 
ಇ] ನೀತಿಯ ಅವಧಿಯಲ್ಲಿ ರೂ.10.000 ಕೋಟಿವರೆಗಿನ ಬಂಡವಾಳ ಹೂಡಿಕೆಯನ್ನು ಜವಳಿ ವಲಯದಲ್ಲಿ ಆಕರ್ಷಿಸುವ ಗುರಿ ಹೊಂದಿರುತ್ತದೆ. 
ಈ] ರಾಜ್ಯ ಸರ್ಕಾರವು ನೀತಿಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ರೂ.1,000 ಕೋಟವರೆಗಿನ ಹಣಕಾಸಿನ ನೆರವನ್ನು 
ಒದಗಿಸುವ ಪ್ರಸ್ತಾಪ ಹೊಂದಿದೆ. 

3. ನೀತಿಯು ಒಳಗೊಂಡಿರುವ ವಲಯಗಳು: 
ಜಿನ್ನಿಂಗ್‌ ೬ ಪ್ರೆಸ್ಸಿಂಗ್‌, ಸ್ಪಿನ್ನಿಂಗ್‌, ಮಗ್ಗಪೂರ್ವ ಚಟುವಟಿಕೆಗಳು, ನೇಯ್ಗೆ (ಕೈಮಗ್ಗ ಹ ವಿದ್ಯುತ್‌ಮಗ್ಗ), ಹೆಣಿಗೆ (ನಿಟ್ಟಿಂಗ್‌), ಸಂಸ್ಕರಣೆ 
(ಪ್ರೋಸೆಸಿಂಗ್‌), ತಾಂತ್ರಿಕ ಜವಳಿ, ಸಿದ್ದ ಉಡುಪು (ಗಾರ್ಮೆ೦ಟಂಗ್‌), ಎಂಬ್ರಾಯಿಡರಿ, ಲೆದರ್‌ ಗಾರ್ಮೆಂಟ್ಸ್‌, ಜವಳಿ ಯಂತ್ರೊಪಕರಣ 
ತಯಾರಿಕೆ ಹಾಗೂ ಜವಳಿ ಉತ್ಪಾದನೆಗೆ ಸಂಬಂಧಿಸಿದ ಇನ್ನಿತರ ಪೂರಕ ಚಟುವಟಿಕೆಗಳು. 

4. ಜವಳಿ ಘಟಕಗಳಿಗೆ ನೀಡಲಾಗುವ ಪ್ರೋತ್ಪಾಹನಗಳು: 
ಅ] ರಾಜ್ಯದಲ್ಲಿ ಜವಳಿ ಉದ್ಯಮವನ್ನು ಪ್ರೋತ್ಸಾಹಿಸುವ ಸಲುವಾಗಿ ಬಂಡವಾಳ ಆಕರ್ಷಣೆಯ ಸಲುವಾಗಿ ಹಾಗೂ ರಾಜ್ಯದ ಒಟ್ಟಾರೆ ಸಾಮರ್ಥ್ಯ 
ಬಲವರ್ಧನೆಗೆ ಪ್ರೋತ್ಸಾಹನಗಳನ್ನು ನೀಡಲು ಪಸ್ತಾಪಿಸಲಾಗಿದೆ. 
ಆ] ಪ್ರಸ್ತಾವಿತ ಪ್ರೋತ್ಸಾಹನಗಳು ಜವಳಿ ವಲಯದ ಬಂಡವಾಳ ಹೂಡಿಕೆಗೆ ನೆರವಾಗಲಿದ್ದು, ಜಾಗತಿಕ ಸ್ಪರ್ಧೆಗಳನ್ನೆದುರಿಸಲು ಜವಳಿ ಘಟಕಗಳಿಗೆ 
ನೆರವಾಗಲಿವೇ ಈ ಪ್ರೋತ್ಸಾಹನಗಳು ನೀತಿಯ ಅವಧಿಗೆ ಅಂದರೆ 2013-18 ಕ್ಕೆ ಸೀಮಿತವಾಗಿರುತ್ತವೆ. 
ಇ] ಪ್ರಸ್ತಾವಿತ ಪ್ರೋತ್ಸಾಹನಗಳ ಯೋಜನೆ, ಉದ್ದೇಶ, ಅರ್ಹತೆ ಮತ್ತು ನಿಧೀಕರಣದ ವಿನ್ಯಾಸಗಳು (೯೮೧೮1೧7೦ 7೩0೦(೧) 
ಭ್ಯ; ಜವಳಿ ನೀತಿಯಂತೆ ಇರುತ್ತವೆ. 

ವ ಉತ್ಕಷ್ಟತಾ ಕೇಂದ್ರ (0೮60116 01 50616709) ಸ್ಥಾಪನೆ 
ಜವಳಿ ಮೌಲ್ಯಸರಣಿಯ ಚಟುವಟಿಕೆಗಳ ಬಲವರ್ಧನೆಗಾಗಿ ಹಾಗೂ ತಾಂತ್ರಿಕ ಬೆಂಬಲ ಒದಗಿಸುವ ಸಲುವಾಗಿ ರಾಜ್ಯದಲ್ಲಿ ಜವಳಿ ಉತ್ಕ ಷ್ಟತಾ 
ಕೇಂದ್ರವೊಂದನ್ನು ಸ್ಥಾಪಿಸಲಾಗುವುದು. ಈ ಉದ್ದೇಶಕ್ಕಾಗಿ ರೂ.10.00 ಕೋಟಗಳ ಅನುದಾನ ಮೀಸಲಿರಿಸಲಾಗುವುದು. 

6. ಅಸ್ತಿತ್ವದಲ್ಲಿರುವ ಗಳಿ ಬೆಂಬಲ: 


ಜಂ ಮತ್ತು ಉಡುಪು ಕ್ಷೇತ್ರದಲ್ಲಿ ಅಸ್ತಿತ್ವದಲ್ಲಿರುವ ಘಟಕಗಳಿಗೆ ವಿಸ್ತರಣೆ/ವೈವಿಧ್ಯೀಕರಣ/ಆಧುನೀಕರಣ/ಉನ್ನತೀಕರಣಕ್ಕೆ ನೀತಿಯು 
ಬೆಂಬಲಿಸುತ್ತದೆ. 
7. ಸ್ಪಿನ್ನಿಂಗ್‌ ಮಿಲ್‌ ಪ್ಯಾಕೇಜ್‌: 
ಆಧುನೀಕರಣ/ವಿಸ್ತರಣೆ/ತಾಂತ್ರಿಕತೆ ಉನ್ನತೀಕರಣ ಮತ್ತು ವೈವಿದ್ಧೀಕರಣ ಕೈಗೊಳ್ಳವ ರೋಗಗ ಗಸ್ಥ ಸ ಸಹಕಾರಿ ನೂಲಿನ ಗಿರಣಿಗಳಿಗೆ ನಿರ್ದಿಷ್ಟ 
ಪುನಶ್ಚೇತನ ಪ್ಯಾಕೆಜ್‌ ಒದಗಿಸಲಾಗಿದೆ. 
8 ನೂತನ ಜವಳಿ ನೀತಿ 2013-18ರ ಮೇರೆಗೆ ನೀಡಲಾಗುವ ಪ್ರೋತ್ಸಾಹನಗಳ ಪ್ಯಾಕೇಜ್‌ಗಳು ದಿನಾಂಕ; 31/0/2013 ರಿ೦ದ ಜಾರಿಗೊಂಡು 5 
ವರ್ಷಗಳ ಅವಧಿಯವರೆಗೆ ಚಾಲ್ತಿಯಲ್ಲಿರುತ್ತದೆ. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಎಫ್‌ಡಿ 1248 ವೆಚ್ಚಗ 2013 ದಿನಾ೦ಕ; 10-10-2013ರ ಪ್ರಕಾರ ನೀಡಿರುವ ಸಹಮತಿ 
ಮೇರೆಗೆ ಹೊರಡಿಸಲಾಗಿದೆ. 


ನೂತನ ಜವಳಿ ನೀತಿ 2013-18ರ ವಿಸ್ತೃತ ಪ್ರತಿಯನ್ನು ಈ ಆದೇಶಕ್ಕೆ ಅನುಬಂದಿಸಲಾಗಿದೆ. 


ಈ ಆದೇಶವು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಎಫ್‌ಡಿ 1248 ವೆಚ್ಚ 2013 ದಿನಾಂಕ: 10-10-2013ರಲ್ಲಿ ನೀಡಿರುವ ಸಹಮತಿ ಮೇರೆಗೆ 
ಹೊರಡಿಲಾಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ತುಷಾರ್‌ ಗಿರಿನಾಥ್‌ 
ಸರ್ಕಾರದ ಕಾರ್ಯದರ್ಶಿ, 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಗಣಿ, ಸಪ್ತಕ್ಕೆ ಮತ್ತು ಜವಳಿ) 


ಭಾಗ೧ 


ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಜುಲೈ ೩, ೨೦೧೪ ರ್ಳ 





(1) 


(2) 


(ತಿ) 


(4) 


(5) 


ನೂತನ ಜವಳಿ ನೀತಿ - 2013-2018 
ಪ್ರಸ್ತಾವನೆ 
ಕೈಗಾರಿಕಾ ಉತ್ಪಾದನೆ, ಉದ್ಯೋಗ ಉತ್ಪತ್ತಿ ಮತ್ತು ರಫ್ತು ಸಂಪಾದನೆಗಳ ಮೂಲಕ ಕರ್ನಾಟಕದ ಆರ್ಥಿಕತೆಗೆ ಜವಳಿ ಮತ್ತು ಉಡುಪು 
ವಲಯವು ನೀಡಿದ ಕೊಡುಗೆಯನ್ನು ಅಂಗೀಕರಿಸುವುದು, 
ಸಂಘಟಿತ ಮತ್ತು ವಿಕೇಂದ್ರೀಕೃತ ವಲಯಗಳು, ವ್ಯವಸಾಯ, ಗ್ರಾಮೀಣ ಹಾಗು ನಗರ ಪ್ರದೇಶಗಳಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಮತ್ತು 
ಅನುಕೂಲವಂತರಿಗೆ ಉದ್ಯೋಗಾವಕಾಶಗಳ ಸೃಷ್ಣಿಯ ವ್ಯಾಪಕ ಸಾಮರ್ಥ್ಯವನ್ನು ತಿಳಿದುಕೊಳ್ಳುವುದು; 
ಸಂಘಟಿತ ರೀಟೈಲಿಂಗ್‌ನಲ್ಲಿ ಹೆಚ್ಚುತ್ತಿರುವ ಬಳಸಬಹುದಾದ ಆದಾಯ ಮತ್ತು ಬದಲಾವಣೆಯಿಂದಾಗಿ ಕೋಟಾ ಫೇಸ್‌ ಔಟ್‌ ಮತ್ತು ಸ್ವದೇಶಿ 
ಮಾರುಕಟ್ಟೆಯ ಬಾಬ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಅವಕಾಶಗಳನ್ನು ಪರಿಗಣಿಸುವುದು; 
ಭಾರತ ಸರಕಾರದ ಪ್ರಯತ್ನಗಳ ಪೂರಕವಾಗಿ ರಾಜ್ಯ ಸರಕಾರದ ಪ್ರಗತಿಪರ ನೀತಿಯು ರಾಜ್ಯದ ಜವಳಿ ಮತ್ತು ಉಡುಪಿನ ವಲಯದ 
ಬೆಳವಣಿಗೆಯ ಮೇಲೆ ಸಹಕ್ರಿಯೆಯ ಪರಿಣಾಮವನ್ನು ಬೀರುವುದೆಂಬುದನ್ನು ಮನಗಾಣುವುದು, 
ವಲಯವು ಎದುರಿಸುವ ನ್ಯೂನತೆಗಳು, ಬೆದರಿಕೆಗಳು ಮತ್ತು ಸಮಸ್ಯೆಗಳನ್ನು ಪರೀಕ್ಷೆ ಸುವುದು; 
ಸಾಮರ್ಥ್ಯಗಳು, ಬೆಳವಣಿಗೆಯ ಪ್ರದೇಶಗಳು ಮತ್ತು ಲಭ್ಯವಿರುವ ಅವಕಾಶಗಳನ್ನು ಗುರುತಿಸುವುದು; 
ಅವಕಾಶಗಳನ್ನು ಅಭಿವೃದ್ಧಿಗೊಳಿಸಲು ಮತ್ತು ರಾಜ್ಯದಲ್ಲಿ ಜವಳಿ ನೀತಿ “ಸುವರ್ಣ ವಸ್ತ್ರ ನೀತಿ. 2008-13” ಅನುಷ್ಠಾನದ ಸ್ವತಂತ್ರ 
ಮೌಲ್ಯಮಾಪನವನ್ನು ಮಾಡಲು ಉದ್ದೇಶಗಳು, ಗುರಿಗಳು ಮತ್ತು ತಂತ್ರಗಳನ್ನು ಮರುವ್ಯಾಖ್ಯಾನಿಸಲು ಹಾಲಿ ಇರುವ ನೀತಿಯ ಮರು-ನಿರ್ಣಯ 
ಮಾಡಲು ನಿರ್ಧರಿಸುವುದು (ಅನುಬಂಧ - 1); 
ಅವುಗಳ ಮೂಲಕ, 
ಕರ್ನಾಟಕ ಸರಕಾರದ ಜವಳಿ ನೀತಿ - “ನೂತನ ಜವಳಿ ನೀತಿ - 2013-20187ನ್ನು ಈ ಕೆಳಗಿನಂತೆ ಪ್ರತಿಪಾದಿಸಲಾಗಿರುವುದು. 
ವರ್ಣನೆ 


ಈ ನೀತಿಯಲ್ಲಿ ಒಳಗೊಳ್ಳುವ ಜವಳಿ ಮತ್ತು ಉಡುಪಿನ ಉದ್ಯಮವು ಮಗ್ಗಪೂರ್ವ ಚಟುವಟಕೆಗಳನ್ನೊಳಗೊ೦ಡ ನೂಲುವಿಕೆ, ನೇಯುವಿಕೆ 

(ವಿದ್ಯುತ್‌ಮಗ್ಗ ಮತ್ತು ಕೈಮಗ್ಗ). ಹೆಣಿಗೆ, ಪರಿಷ್ಕರಣೆ, ಉಡುಪು ತಯಾರಿಕೆ (ಚರ್ಮದಿ೦ದ ತಯಾರಿಸಿದ ಉಡುಪುಗಳೂ ಸೇರಿದಂತೆ), ತಾಂತ್ರಿಕ 

ಜವಳಿ, ಜವಳಿ ಯಂತ್ರ ಉತ್ಪಾದನೆ ಮತ್ತು ಎಲ್ಲಾ ಇತರ ಪೂರಕ ಚಟುವಟಿಕೆಗಳಂತಹ ಕ್ವೇತ್ರದ ವಿವಿಧ ಮೌಲ್ಯ ಸರಣಿಯ ಚಟುವಟಿಕೆಗಳಲ್ಲಿ 

ತೊಡಗಿರುವ ಘಟಕಗಳನ್ನು ಒಳಗೊಳ್ಳುವುದು. 

ದೂರದೃಷ್ಠಿ 

(ಬಿ ಕರ್ನಾಟಕದ ಜವಳಿ ಮತ್ತು ಉಡುಪಿನ ಕ್ಷೇತ್ರವನ್ನು ಅಂತರಾಷ್ಟೀಯವಾಗಿ ಸ್ಪರ್ಧಾತ್ಮಕವಾದ ಹೆಚ್ಚಿನ ಮೌಲ್ಯಗಳು ಸೇರಿದ ಉತ್ಪನ್ನಗಳ 
ಉತ್ಪಾದಕವಾಗಿ ಸ್ಥಾಪಿಸುವುದು. ತನ್ಮೂಲಕ ಬೆಳೆಯುತ್ತಿರುವ ಸ್ವದೇಶಿ ಮತ್ತು. ಅಂತರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪ್ರಬಲ ಅಸ್ತಿತ್ವವನ್ನು 
ಕಾಪಾಡಿಕೊಳ್ಳುವುದು ಹಾಗೂ ರಾಜ್ಯದ ಸುಸ್ಥಿರ ಉದ್ಯೋಗಾವಕಾಶ ಮತ್ತು '*ರ್ಥಿಕ ಬೆಳವಣಿಗೆಗೆ ಕೊಡುಗೆ. ನೀಡುವುದು. 

(0) ಬಂಡವಾಳ ಹೂಡಿಕೆ, ತಂತ್ರಜ್ಞಾನ ವರ್ಗಾವಣೆ, ಕೌಶಲ್ಯ ಉನ್ನತೀಕರಣ ಮತ್ತು ಸಹಾಯಹಸ್ತದ ಮೂಲಕ ರಾಜ್ಯದಲ್ಲಿ ಜವಳಿ 
ಕೈಗಾರಿಕೆಯ ಮೌಲ್ಯ ಸರಣಿಯನ್ನು ಭದ್ರಗೊಳಿಸುವುದು. 


ಉದ್ದೇಶಗಳು 

(ಬ ಸಂತುಲಿತ ಪ್ರಾದೇಶಿಕ ಅಭಿವೃದ್ಧಿಯ ಮೇಲೆ ಪ್ರಾಮುಖ್ಯತೆಯೊಂದಿಗೆ ಫೈಬರ್‌ನಿಂದ ಪೂರ್ಣಗೊಂಡ ಉತ್ಪನ್ನ ಗಳವರೆಗೆ ಸಂಪೂರ್ಣ 
ಜವಳಿ ಮೌಲ್ಯ ಸರಣಿಯಲ್ಲಿ ಉನ್ನತ ಮತ್ತು ಸುಸ್ಥಿರ ಉನ್ನತಿಯನ್ನು ಜಾ 0ನದ 

(0) ಉತ್ಪಾದನೆ, ತಂತ್ರಜ್ಞಾನ ಮತ್ತು "ಸಂಶೋಧನೆ 6 ಅಭಿವೃದ್ಧಿಯಂಥ ಪ್ರಮುಖ ಪ್ರದೇಶಗಳಲ್ಲಿ ಹೊಮ್ಮುವ ತಾಂತ್ರಿಕ ಜವಳಿಗಳಿಗೆ 


ಅನುಕೂಲವನ್ನೊದಗಿಸುವುದು. ರಾಜ್ಯದಲ್ಲಿ ಜವಳಿ ಘಟಕಗಳ ಸುಸ್ಥಿರತೆಯ ಗುರಿಹೊಂದಿರುವ ವಲಯಲ್ಲಿ ಸಂಘಟಿತ ಅಭಿವೃದ್ಧಿಯನ್ನು 
ಈ ನೀತಿಯು ಪ್ರೋತ್ಸಾಹಿಸುವುದು. 

(0) ಕುಶಲ ಮಾನವ ಸಂಪನ್ಮೂಲದೊಂದಿಗೆ ಕೈಗಾರಿಕೆಯನ್ನು ಬೆಂಬಲಿಸುವುದು ಮತ್ತು ನೀತಿಯ ಕಾಲಾವಧಿಯಲ್ಲಿ ಕನಿಷ್ಠ 5 ಲಕ್ಷ ಹೊಸ 
ಉದ್ಯೋಗಾವಕಾಶಗಳನ್ನು ರಾಜ್ಯದಲ್ಲಿ ಸೃಷ್ಟಿಸುವುದು. ಈ ನೀತಿಯು ನಿರುದ್ಯೋಗಿ ಯುವ ಜನರಿಗಾಗಿ ಕೌಶಲ್ಯ ಅಭಿವೃದ್ಧಿ 
ಚಟುವಟಿಕೆಗಳನ್ನು ಮತ್ತು ಜವಳಿ ಕ್ಷೇತ್ರದಲ್ಲಿರುವ ಉದ್ಯೋಗಿಗಳಿಗೆ ಕೌಶಲ್ಯದ ಉನ್ನತೀಕರಣವನ್ನು ಬೆಂಬಲಿಸುವುದು. 


ಮಧ್ಯವರ್ತನೆಗೆ ಕೇಂದ್ರೀಕರಣದ ವಿಷಯಗಳು 
ಜವಳಿ ನೀತಿ “ಸುವರ್ಣ ವಸ್ತ ನೀತಿ 2008-2013” ರಲ್ಲಿ ಮಧ್ಯವರ್ತನೆಯ ಕೇಂದ್ರೀಕರಣದ ವಿಷಯಗಳು ಕೆಳಗಿನಂತಿದ್ದವು: 


೩) ಜವಳಿ ಮೌಲ್ಯ ಸರಣಿಯ ಚಟುವಟಿಕೆಗಳನ್ನು ಬಲಪಡಿಸುವುದು 

0) ತಾಂತ್ರಿಕ ಜವಳಿ 

0) ಜವಳಿ ಮತ್ತು ಉಡುಪಿನ ಘಟಕಗಳ ಭೌಗೋಳಿಕ ಚದರುವಿಕೆ 

6) ಮಾನವ ಸಂಪನ್ಮೂಲ ಅಭಿವೃದ್ಧಿ 

6) ಮೂಲಭೂತ ಸೌಕರ್ಯ ಅಭಿವೃದ್ಧಿ 

ಸಂಪೂರ್ಣ ಜವಳಿ ಮೌಲ್ಯ ಸರಣಿಯ ತಾಂತ್ರಿಕ ಉನ್ನತೀಕರಣ 

ಸಾಮರ್ಥ್ಯ ರಚನೆ- ಮಾರುಕಟ್ಟೆಯ ಅಭಿವೃದ್ಧಿ, ಬ್ರ್ಯಾಂಡಿಂಗ್‌, ವಿನ್ಯಾಸದ ಅಭಿವೃದ್ಧಿ & ಉತ್ಪನ್ನ ವೈವಿಧ್ಯೀಕರಣ 
1) ಸಂಸ್ಥೆಯ ಅಭಿವೃದ್ಧಿ 

1) ಮಾನದಂಡಗಳು ಮತ್ತು ಅನುವರ್ತನೆಗಳು 


ಕಾ 
ಎ 


ಎ ಅಯ್ಪು ಯು ಸಯ್ದಿೆ ಸು ಸಮು ಜಯ ಸ್ಯ ಮಜ 
ಮು 


೮೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ಭಾಗ೧ 





ಸಮೂಹ ಆಧಾರಿತ ಅಭಿವೃದ್ಧಿ ಕಾರ್ಯತಂತ್ರದ. ಮೂಲಕ ಮೇಲಿನ ಎಲ್ಲಾ ಮಧ್ಯವರ್ತನೆಗಳನ್ನು ಯೋಜಿಸಲಾಗಿದೆ. / 
ಕಾರ್ಯಗತಗೊಳಿಸಲಾಗಿದೆ. 


ಈ ಕೆಳಗಿನ ಉಪಕ್ರಮಗಳನ್ನು ಕರ್ನಾಟಕ ಜವಳಿ ನೀತಿ 2008- 2013 ರಿಂದ ತೆಗೆದುಕೊಳ್ಳಲಾಗಿದೆ, ಹಿ೦ದಿನ ನೀತಿಯ ಕಿರುನೋಟವನ್ನು 
ಅನುಬಂಧ 1 ರಲ್ಲಿ ತೋರಿಸಿರುವುದು. ಉಪಕ್ರಮಗಳು ಉತ್ತಮ ಫಲಿತಾ೦ಶವನ್ನು ನೀಡಿರುವುದರಿಂದ, ಅದನ್ನೇ ಹೊಸ ಜವಳಿ ನೀತಿ 2013-2018 
ರಲ್ಲಿ ಸೂಕ್ತ ಪರಿವರ್ತನೆಗಳಿಂದ ಮುಂದುವರಿಸಲಾಗುವುದು. 


(೩) ಜವಳಿ ಮೌಲ್ಯ ಸರಣಿಯ ಚಟುವಟಕೆಗಳನ್ನು ಬಲಪಡಿಸುವುದು: 

(1) ಕರ್ನಾಟಕವು ಸಿದ್ಧ ಉಡುಪಿನಲ್ಲಿ ಪ್ರಬಲವಾಗಿದ್ದರೂ, ಅಭಿವೃದ್ಧಿಯ ದ್ವಿನೀತಿ ವಿಧಾನದ ಮೇಲೆ ನೀತಿಯು 
ಕೇಂದ್ರೀಕರಿಸುವುದು. ಅ೦ದರೆ ಅಸ್ತಿತ್ವದಲ್ಲಿರುವ ಮೌಲ್ಯ ಸರಣಿಯ ಚಟುವಟಿಕೆಗಳನ್ನು ದೃಢಪಡಿಸುವುದು ಮತ್ತು ಮೌಲ್ಯ 
ಸರಣಿಯ ಚಟುವಟಿಕೆಗಳಿಗಾಗಿ ಸೌಕರ್ಯಗಳನ್ನು ರಚಿಸಿ ಅಂತರವನ್ನು ತುಂಬಿಸುವುದು. ಹಾಗೆ ಮಾಡಲು ಜವಳಿ ನೀತಿಯು 
ಎಲ್ಲಾ ಅತ್ಯಗತ್ಯವಾದ ಮೌಲ್ಯ ಸರಣಿಯ ಚಟುವಟಕೆಗಳಾದಂತಹ ನೂಲುವಿಕೆ, ಮಗ್ಗಪೂರ್ವ ಚಟುವಟಿಕೆಗಳು, 
ನೇಯುವುದು (ಕೈಮಗ್ಗ ಮತ್ತು ವಿದ್ಯುತ್‌ ಮಗ್ಗ), ಹೆಣಿಗೆ, ಸಂಸ್ಕರಣೆ, ಸಿದ್ಧಉಡುಪು, ತಾಂತ್ರಿಕ ಜವಳಿ ಮತ್ತು ಜವಳಿ 
ಯಂತ್ರ ಉತ್ಪಾದನೆಯೊಂದಿಗೆ ಇತರ ಬೆಂಬಲಿಸುವ ಪೂರಕ ಚಟುವಟಿಕೆಗಳ ಸಾಮರ್ಥ್ಯವನ್ನು ವರ್ಧಿಸುವುದು ಮತ್ತು 
ದೃಢಪಡಿಸುವುದು. 

(1) ನೀತಿ ಅವಧಿಯ ಸಂದರ್ಭದಲ್ಲಿ ಹೂಡಿಕೆಗಳನ್ನು ಜವಳಿ ಪಾರ್ಕುಗಳು, ಬೃಹತ್‌ ಯೋಜನೆಗಳು, ಏಕೀಕೃತ ಘಟಕಗಳು 
ಮತ್ತು ಎಂಎಸ್‌ಎಂಇ ಘಟಕಗಳ ರೂಪದಲ್ಲಿ ಜವಳಿಯ ಎಲ್ಲಾ ಉಪ ಕ್ಷೇತ್ರಗಳಲ್ಲಿ ತರಲಾಗುವುದು. ಸೌಕರ್ಯಗಳನ್ನು ಜವಳಿ 
ಮೌಲ್ಯ ಸರಣಿಯ ಉದ್ದಕ್ಕೂ ರಚಿಸಲಾಗಿದೆ; ಬೃಹತ್‌ರಾಷ್ಟ್ರ ಮತ್ತು ಗುಜರಾತ್‌ನಂತಹ ಇತರ ಸಾಂಪ್ರದಾಯಿಕವಾಗಿ 
ಪ್ರಬಲವಾಗಿರುವ ರಾಜ್ಯಗಳಲ್ಲಿ ಪ್ರಮಾಣ ಮತ್ತು ಪರಿಸರ ವ್ಯವಸ್ಥೆಯು ಬೃಹತ್‌ ಜವಳಿ ಘಟಕಗಳನ್ನು ಆಕರ್ಷಿಸುವುದು. 

(1) ಸಹಕಾರಿ ನೂಲುವಿಕೆ ಕ್ಷೇತ್ರ ಕಾರ್ಯಾನೆಗಳ ವ್ಯವಸ್ಥೆಯ ಮೂಲಕ ಒಂದು ಹಂತದಲ್ಲಿ ರಾಜ್ಯದಲ್ಲಿ ಸ್ಪಿನ್ನಿಂಗ್‌ ಕ್ಷೇತ್ರವು ಸ್ವಲ್ಪ 
ದೃಢವಾಗಿತ್ತು. ಕಾಲಾಂತರದಲ್ಲಿ, ಕ್ಷೇತ್ರವು ಏವಿಧ ತೊಂದರೆಗಳನ್ನು ಕಂಡಿತು ಮತ್ತು ಕಾರ್ಪಾನೆಗಳನ್ನು ಒಂದೋ 
ಸ್ಥಗಿತಗೊಳಿಲಾಯಿತು ಅಥವಾ ವಿವಿಧ ತೊಂದರೆಗಳಲ್ಲಿ ಕೆಲಸ ನಿರ್ವಹಿಸುವಂತಾಯಿತು. ನೂತನ ಉತ್ಪಾದನಾ 
ಸಾಮರ್ಥ್ಯಗಳ ನೂಲುವಿಕೆ ಕಾರ್ಯಾನೆಗಳ ರಚನೆಗಾಗಿ ಒ೦ದು ವಿಶೇಷ “ನೂಲುವಿಕೆ ಕ್ಷೇತ್ರ ಪುನರ್ವಸತಿ ಪ್ಯಾಕೇಜ್‌” ನ 
ಮೂಲಕ ಸಹಕಾರಿ ಕ್ಷೇತ್ರದ ನೂಲುವಿಕೆ ಕಾರ್ಲಾನೆಗಳ ಕ್ಷೇಮವನ್ನು ಪ್ರೋತ್ಸಾಹಿಸಲು ಬೆ೦ಬಲ ನೀಡಲಾಗುವುದು. 
ನೂಲುವಿಕೆ ಕ್ಷೇತ್ರ ಅದರ ತೊಂದರೆಗಳು ಮತ್ತು ನೂಲುವಿಕೆ ಕ್ಷೇತ್ರ ಪ್ರಸ್ತಾಪನೆಗಾಗಿ ವಿಶೇಷ ಪುನರ್ವಸತಿ ಪ್ಯಾಕೇಜ್‌ನ ಒಂದು 
ಟಿಪ್ಪಣಿಯನ್ನು ಅನುಬಂಧ 2 ರಲ್ಲಿ ತೋರಿಸಿರುವುದು. 

(11/) ಅಗತ್ಯವಿರುವ ಪ್ರಮಾಣದಲ್ಲಿ ಉತ್ತಮ ಗುಣಮಟ್ಟದ ಉಡುಪುಗಳನ್ನು ಪೂರೈಸುವಂತೆ ಪವರ್‌ಲೂಮ್‌ ಕ್ಷೇತ್ರವು ಉತ್ಪಾದನಾ 
ತಂತ್ರಜ್ಞಾನಗಳನ್ನು ಆಧುನೀಕರಿಸಲು ಬೆ೦ಬಲ ನೀಡುವುದು ಮತ್ತು ದೃಢಪಡಿಸುವುದು. ಕರ್ನಾಟಕದಲ್ಲಿ ಕೈಮಗ್ಗ ಕ್ಷೇತ್ರವು 
ವಿಶೇಷವಾಗಿ ರೇಷ್ಮೆ ಸೀರೆಗಳು ಮತ್ತು ಸಾಂಪ್ರದಾಯಿಕ ಕೈಮಗ್ಗ ಸೀರೆಗಳು ಮತ್ತು ಉಡುಗೆಗಳಲ್ಲಿ ಪ್ರಬಲವಾದ ಭೌಗೋಳಿಕ 
ಸೂಚಕಗಳನ್ನು ಸೃಷ್ಟಿಸಿರುವುದು. ಆದರೆ ಆಧುನೀಕರಣ, ಅಗತ್ಯ ಪ್ರಮಾಣದಲ್ಲಿ ಸಾಲದ ಲಭ್ಯತೆ ಮತ್ತು ಉತ್ಪನ್ನದ 
ಮಾರಾಟಗೊಳ್ಳುವಿಕೆಯ ಪತನದ ಕಾರಣ, ಕೈಮಗ್ಗ ಕ್ಷೇತ್ರದಲ್ಲಿ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸಲು ಹೊಸ ನೀತಿಯ ಮೂಲಕ 
ಬೆಂಬಲಿಸಬೇಕಾಗುವುದು. ಹೊಸ ನೀತಿಯ ಅನುಸಾರ ಬೆಂಬಲಿಸಬೇಕಾದ ಕೈಮಗ್ಗ ವಲಯದ ನಿರ್ದಿಷ್ಟ ಮಧ್ಯವರ್ತನೆಗಳು 


ಈ ಕೆಳಗಿನಂತಿವೆ: 
೩೫ ಕ್ರೆಡಿಟ್‌ ಲಿಂಕ್ಸ್‌ ಬಂಡವಾಳ ಅನುದಾನ 
00) ಬಡ್ಡಿ ಅನುದಾನ 


ಸಾಮಾನ್ಯ ತ್ಕಾಜ್ಯಜಲದ ಉಪಚಾರ ಸ್ಥಾವರ (ಕಾಮನ್‌ ಎಫ್ಲೂಎಂಟ್‌ ಟ್ರೀಟ್ಮೆಂಟ್‌ ಪ್ಲಾಂಟ್‌) 
ವ್ಯಾಪಾರೋದ್ಯಮ, ಬ್ರ್ಯಾಂಡಿಂಗ್‌ ಹ ಉತ್ಪನ್ನ ವೈವಿಧ್ಯೀಕರಣಕ್ಕಾಗಿ ಸಾಮರ್ಥ್ಯ ವರ್ಧಿಸಲು ಬೆಂಬಲ 
ನೀಡುವುದು 

(66) ಮಾನವ ಸಂಪನ್ಮೂಲ ಅಭಿವೃದ್ಧಿ ಹ ಕೌಶಲ್ಯಗಳ ಉನ್ನತೀಕರಣ 

ಕೈಮಗ್ಗ ಕ್ಷೇತ್ರವನ್ನು ಬೆಂಬಲಿಸುವ ಸಲುವಾಗಿ, ನೀತಿ ಅವಧಿಯಲ್ಲಿ ಒಟ್ಟು ಆಯೋಜಿತ ವ್ಯಯದಲ್ಲಿ ಶೇ.5% ನ್ನು 
ಮೀಸಲಿಡುವುದು 


ಟಿಪ್ಪಣೆ: ಕರ್ನಾಟಕ ಸರಕಾರವು, ಸೂಕ್ತ ಬಜೆಟ್‌ಗಳೊ೦ದಿಗೆ (ಸುಮಾರು ರೂ. 125. ರೂ. 175 ಕೋಟಗಳು, 
ವಾರ್ಷಿಕವಾಗಿ) ಜಿಲ್ಲಾ ವಲಯ ಯೋಜನೆಗಳು. ರಾಜ್ಯದ ಯೋಜನೆಗಳು ಮತ್ತು ಕೇಂದ್ರ ಯೋಜನೆಗಳ ಮೂಲಕ 
ಅಸಂಘಟತ ಕ್ಷೇತಗಳಲ್ಲಿ ವಿದ್ಯುತ್‌ ಮಗ್ಗ ಮತ್ತು ಕೈಮಗ್ಗ ಕ್ಷೇತ ಘಟಕಗಳನ್ನು ಬೆಂಬಲಿಸುವುದನ್ನು ಮುಂದುವರಿಸುವುದು. 
ಅನುಬಂಧ 3 ರಲಿ ತೋರಿಸಿರುವ ಅನುಸಾರ ವಿವಿಧ ಯೋಜನೆಗಳ ಕೆಳಗೆ ಆಯವ್ವಯದ ನಿಬಂಧನೆಗಳನ್ನು 
ಮಾಡಿರುವುದು. ಹೊಸ ಜವಳಿ ನೀತಿಯು ವಿದ್ಯುತ್‌ ಮಗ್ಗ ಮತ್ತು ಕೈಮಗ್ಗ ಘಟಕಗಳನ್ನು ಬೆಂಬಲಿಸುವುದನ್ನು 
ಮುಂದುವರಿಸುವುದು. 


(/) ಜವಳಿ ಮೌಲ್ಯ ಸರಣಿಯಲ್ಲಿ ಸಂಸ್ಕರಣೆಯು ಒಂದು ದುರ್ಬಲ ಸಂಪರ್ಕವಾಗಿರುವುದರಿಂದ, ಸಂಸ್ಕರಣೆಯು ಉತ್ಪಾದನಾ 
ಸ್ಥಾಪನೆಯ ಅವಿಭಾಜ್ಯ ಭಾಗವೆಂದು ಪ್ರಸ್ತಾಪಿಸಿದ ಘಟಕಗಳನ್ನು ಆಕರ್ಷಿಸಲು ಕಳೆದ ನೀತಿಗೆ ಸಾಧ್ಯವಾಗಿರುವುದು. ಆಂತರಿಕ 
ಬಳಕೆಗಾಗಿ ಅವಿಭಾಜ್ಯ ಸ೦ಸ್ಕರಣೆ ಸೌಕರ್ಯಗಳನ್ನು ರಚಿಸುವ ಯೋಜನೆಯ ಪ್ರಸ್ತಾಪನೆಗಳನ್ನು ಬೆಂಬಲಿಸುವುದನ್ನು 
ಕರ್ನಾಟಕ ಸರಕಾರವು ಮುಂದುವರಿಸುವುದು. ಸೂಕ್ತ ಬೆಂಬಲದೊಂದಿಗೆ ರಾಜ್ಯದಲ್ಲಿ ಸ್ಥಾಪಿಸಲಾದ ಯೋಜನೆಗಳ ಗುಣಗಳು 
ಮತ್ತು ಕಾರ್ಯಸಾಧನೆಯ ಮೇಲೆ ನಿರ್ದಿಷ್ಟ ಸಂಸ್ಕರಣೆಯ ಪ್ರಸ್ತಾಪಗಳು ಅವಲಂಬಿಸಿರುವುದು. 


[ 
[ 
(00 
( 


) 
60) 


ಭಾಗ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ೮೪೧ 





(0) 


(€) 


(6) 


(6) 


(ಗ) 


(/1) 


ರಾಜ್ಯದಲ್ಲಿ ಸಿದ್ಧಉಡುಪು ಕ್ಷೇತ್ರದ ಹೂಡಿಕೆಗಳಲ್ಲಿ ಬೆಳವಣಿಗೆಯನ್ನು ವೀಕ್ಷಿಸಲಾಗಿದೆ ಮತ್ತು ಯಾವುದೇ ಕುಸಿತ ಕ೦ಡು 
ಬ೦ದಿಲ್ಲ. ಉಡುಪಿನ ಸಾಮರ್ಥ್ಯವು ತೀವ್ರವಾಗಿ ಅಧಿಕವಾಗಿರುವುದು. ರಾಜ್ಯದ 20 ಜಿಲ್ಲೆಗಳಲ್ಲಿ ಸುಮಾರು 6500 ಘಟಕಗಳು 
(ಬೃಹತ್‌, ಮಧ್ಯಮ ಮತ್ತು ಸಣ್ಣ ಸಂಘಟಿತ ಮತ್ತು ಅಸಂಘಟಿತ ವಲಯದ ಉಪಸ್ಥಿತಿಯಲ್ಲಿರುವುದು. ಅಧಿಕ ಸಂಖ್ಯೆಯ 
ಜನರಿಗೆ ಉದ್ಯೋಗಾವಕಾಶ ನೀಡಲು ಸಿದ್ಧ ಉಡುಪು ಕ್ಷೇತ್ರಕ್ಕೆ ಸಾಧ್ಯವಿರುವುದು. 

ಹೊಸ ನೀತಿಯು ಅಭಿವೃದ್ಧಿಯ ದ್ವಿ-ನೀತಿ ವಿಧಾನವನ್ನು ಅನುಸರಿಸುವುದನ್ನು ಮುಂದುವರಿಸುವುದು ಅಂದರೆ ಮೌಲ್ಯ 
ಸರಣಿಯ ಚಟುವಟಿಕೆಗಳಿಗಾಗಿ ಅಂತರವನ್ನು ಭರ್ತಿಗೊಳಿಸಲು ಮತ್ತು ಸೌಕರ್ಯಗಳನ್ನು ರಚಿಸಲು ನೂಲುವಿಕೆ, ಸಂಘಟಿತ 
ಮತ್ತು ಅಸಂಘಟಿತ ನೇಯುವಿಕೆ (ವಿದ್ಯುತ್‌ ಮಗ್ಗ ಮತ್ತು ಕೈಮಗ್ಗ ಕ್ಷೇತ್ರ ಮತ್ತು ಸಂಸ್ಕರಣೆಯಲ್ಲಿ ಅಸ್ತಿತ್ವದಲ್ಲಿರುವ ಮೌಲ್ಯ 


ಸರಣಿ ಚಟುವಟಿಕೆಗಳನ್ನು ದೃಢಪಡಿಸುವುದು. 


ಕರ್ನಾಟಕದಲ್ಲಿ ಅಧಿಕ ಹತ್ತಿ ಬೆಳೆಯುವ ಪ್ರದೇಶಗಳು ಮತ್ತು ಅಧಿಕ ಸಿದ್ಧಉಡುಪು ಘಟಕಗಳಿರುವುದರಿಂದ, ಫೈಬರ್‌ನಿಂದ ಸಿದ್ಧಉಡುಪಿನ 
ತನಕ ಪ್ರತಿ ಹಂತದಲ್ಲಿ ಮೌಲ್ಯ ವರ್ಧನೆಯನ್ನು ಕೈಗೊಂಡು ರಾಜ್ಯದೊಳಗಿನ ಸಂಬಂಧಿತ ಜವಳಿ ಚಟುವಟಿಕೆಗಳನ್ನು ಉತ್ತೇಜಿಸುವುದು 
ಜವಳಿ ನೀತಿಯ ಪ್ರಮುಖ ಕೇಂದ್ರಬಿಂದುವಾಗಿರುವುದು. 


ತಾಂತ್ರಿಕ ಜವಳಿ: 


ಸಾಂಪ್ರದಾಯಿಕ ಜವಳಿ ಹೊರತಾಗಿ, ಜವಳಿ ಮೌಲ್ಯ ಸರಣಿಯಲ್ಲಿ ಒಂದು ಪ್ರಧಾನ ಉದಯೋನ್ಮುಖ ಕ್ಷೇತ್ರವೆಂದು ಪರಿಗಣಿಸಲಾದ 
ತಾಂತ್ರಿಕ ಜವಳಿ ಕ್ಷೇತ್ರದ ಮೇಲೆ ನೀತಿಯು ವಿಶೇಷ ಗಮನ ಹರಿಸುವುದು. ನೀತಿಯ ಅವಧಿ 2008-2013 ರ ಅವಧಿಯಲ್ಲಿ ರೂ.1480 
ಕೋಟಿಗಳ ಹೂಡಿಕೆಗಳನ್ನು ತಾಂತ್ರಿಕ ಜವಳಿ ಕ್ಷೇತ್ರದಲ್ಲಿ ಹೂಡಲಾಗಿರುವುದು. ವರ್ಷಂಪ್ರತಿ ತಾಂತ್ರಿಕ ಜವಳಿ ಉದ್ಯಮದ ಮಹತ್ವ ಮತ್ತು 
ಬೆಳವಣಿಗೆಯ ಸಾಮರ್ಥ್ಯ ಅರಿತುಕೊಂಡು ತಾಂತ್ರಿಕ ಜವಳಿ ಕ್ಷೇತ್ರದಲ್ಲಿ ಉದ್ಯಮಗಳಿಗೆ ಬೆಂಬಲವನ್ನು ನೀಡಲು ಮುಂಬರುವ ನೀತಿಯು 
ಕೇಂದ್ರೀಕರಿಸುವುದು. 


ಜವಳಿ ಮತ್ತು ಸಿದ್ಧಉಡುಪಿನ ಘಟಕಗಳ ಭೌಗೋಳಿಕ ಚದರುವಿಕೆ: 


(1) 


(1) 


(111) 
(11) 


ಪ್ರಾದೇಶಿಕ ಅಸಮತೋಲನ ಮತ್ತು ರಾಜ್ಯದ ಹಿಂದುಳಿದ ಪ್ರದೇಶಗಳಲ್ಲಿ ಉದ್ಯೋಗವನ್ನು ಉತ್ತೇಜಿಸುವ ಸಲುವಾಗಿ, 
ನೀತಿಯು ಗುರುತಿಸಲ್ಪಟ್ಟ ಪ್ರದೇಶಗಳಲ್ಲಿ ಜವಳಿ ಮತ್ತು ಸಿದ್ಧ ಉಡುಪಿನ ಘಟಕಗಳ ಭೌಗೋಳಿಕ ಚದರುವಿಕೆಯ ಮೇಲೆ 
ಕೇಂದ್ರೀಕರಿಸಿತ್ತು. ಜಿಲ್ಲೆಗಳು / ತಾಲೂಕುಗಳ ಹಿಂದುಳಿದಿರುವ ಪ್ರಮಾಣವನ್ನು ಅವಲಂಬಿಸಿ ರಾಜ್ಯವನ್ನು ಮೂರು 
ವಲಯಗಳಾಗಿ ವರ್ಗೀಕರಿಸಲಾಗಿತ್ತು 

ಶಿವಮೊಗ್ಗ. ಮಂಡ್ಯ, ಬಿಜಾಪುರ, ಹಾಸನ, ಗುಲ್ಬರ್ಗಾ, ದೊಡ್ಡಬಳ್ಳಾಪುರ ಮತ್ತು ಬಳ್ಳಾರಿಯಂತಹ ಆಂತರಿಕ 
ಪ್ರದೇಶಗಳನ್ನೊಳಗೊ೦ಡಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೃಹತ್‌ ಯೋಜನೆಗಳು ಮತ್ತು ಸಮೂಹ ಆಧಾರಿತ 
ಪಾರ್ಕುಗಳನ್ನು ಅಭಿವೃದ್ಧಿಗೊಳಿಸಲಾಗಿರುವುದು. 

ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಮೂಲಕ ಕರ್ನಾಟಕ ಸರಕಾರವು ಜವಳಿ ನೀತಿಯಡಿ ಯೋಜನೆಗಳನ್ನು 
ಅನುಷ್ಠಾನಗೊಳಿಸಿದೆ. (ಸುವರ್ಣ ವಸ್ತ್ರ ನೀತಿ 2008-13) 

ಮುಂಬರುವ ನೀತಿಯು ಬೃಹತ್‌ನಗರ ಪಾಲಿಕೆ ಮತ್ತು ನಗರಸಭೆ ಮಿತಿಗಳಲ್ಲಿ ಉದ್ಯಮ ಅಭಿವೃದ್ಧಿ ದಟ್ಟಣೆಯನ್ನು 
ಕಡಿಮೆಗೊಳಿಸುವತ್ತ ಗಮನಹರಿಸುವುದು ಹಾಗೂ ಅದನ್ನು ಅ೦ತಹ ಮಿತಿಗಳ ಹೊರಗೆ ಬೆಳೆಸುವುದು. 


ಮಾನವ ಸಂಪನ್ಮೂಲ ಅಭಿವೃದ್ಧಿ: 


(1) 


(1) 


ಜವಳಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಭೌತಿಕ ಮೂಲ ಸೌಕರ್ಯವಲ್ಲದೆ ಕುಶಲ ಕಾರ್ಮಿಕ ಲಭ್ಯತೆಯ ಅಗತ್ಯವಿರುವುದು. 
ಉದ್ಯಮದ ಕುಶಲ ಕಾರ್ಮಿಕರ ಅವಶ್ಯಕತೆಯ ಅನುಗುಣವಾಗಿ, ನೀತಿಯಡಿ ಇಲಾಖೆಯು ರಾಜ್ಯದ ನಿರುದ್ಯೋಗಿ ಯುವ 
ಜನರಿಗೆ ತರಬೇತಿ ನೀಡಲು ಮತ್ತು ಉದ್ಯೋಗವನ್ನು ಕಲ್ಪಿಸಲು ಅಸ್ತಿತ್ವದಲ್ಲಿರುವ ಮತ್ತು ಹೊಸ ತರಬೇತಿ ಸಂಸ್ಥೆಗಳನ್ನು 
ಬೆಂಬಲಿಸಿರುವುದು ಹಾಗೂ ಉತ್ತಮ ಸಂಪರ್ಕಗಳನ್ನು ನೀಡಿ ತರಬೇತುದಾರರ ತರಬೇತಿಯನ್ನು ಆಯೋಜಿಸುವ ಮೂಲಕ 
ತರಬೇತುದಾರರ ಒಂದು ಉತ್ತಮ ಗುಂಪನ್ನು ರಚಿಸಿ ಮತ್ತು ತರಬೇತಿ ಕಾರ್ಯಕ್ರಮದ ಗುಣಮಟ್ಟವನ್ನು ಖಚಿತಪಡಿಸಲು 
ಮೌಲ್ಯಮಾಪನ ೬ ಪ್ರಮಾಣೀಕೃತ ಪಕ್ರಿಯೆಯ ಮೂಲಕ ಕೌಶಲ್ಯದ ಅ೦ತರಗಳ ಪ್ರಕ್ರಿಯೆಯನ್ನು ದೃಢಗೊಳಿಸುವುದು. ಈ 
ನೀತಿ ಅವಧಿಯಲ್ಲಿ 5 ಲಕ್ಷ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಗುರಿ ಹೊಂದಿರುತ್ತದೆ. 

ಆದುದರಿಂದ, ನೀತಿಯು ಕುಶಲ ಅಭಿವೃದ್ಧಿ ಉಪಕ್ರಮಗಳಿಗೆ ಬೆ೦ಬಲ ನೀಡಿರುವುದು. ನೀತಿಯಡಿ ರಾಜ್ಯದ ಎವಿಧ 
ಭಾಗದಲ್ಲಿ ಸುಮಾರು 3 ಲಕ್ಷ ಉದ್ಯೋಗಾವಕಾಶಗಳನ್ನು (ಪ್ರತ್ಯಕ್ಷ ಓ ಪರೋಕ್ಪ) ಸೃಷ್ಟಿಸಿರುವುದು. ಕರ್ನಾಟಕ ಸರಕಾರವು 
ವಿವಿಧ ಕುಶಲ ಅಭಿವೃದ್ಧಿ ಉಪಕ್ರಮಗಳ ಮೂಲಕ ನೀತಿಯ ನೇತೃತ್ವದಲ್ಲಿ 117 ಲಕ್ಷ ಫಲಾನುಭವಿಗಳಿಗೆ ತರಬೇತಿ 
ನೀಡಿರುವುದು. 


ಮೂಲಭೂತಸೌಕರ್ಯ ಅಭಿವೃದ್ಧಿ: 


(1) 


(11) 


ನೀತಿ ಅವಧಿಯಲ್ಲಿ ಜಾಗತಿಕವಾಗಿ, ಸ್ಪರ್ಧಾತ್ಮಕವಾಗಿರುವ ಮತ್ತು ರಫ್ತು ಅನುಸರಣೆಯನ್ನು ಪೂರೈಸುವ ಘಟಕಗಳಿಗಾಗಿ 
ಅಗತ್ಯವಿರುವ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಸರಕಾರವು ಸಮೂಹ ಆಧಾರಿತ ಜವಳಿ ಪಾರ್ಕುಗಳು, ಮೆಗಾ 
ಯೋಜನೆಗಳು ಮತ್ತು ಸಿಇಟಿಪಿ ಗಳು ಇತ್ಯಾದಿಯ ಮೂಲಕ ಬೆ೦ಬಲ ನೀಡಿರುವುದು. ಬಹುತೇಕ ಮೂಲಭೂತ ಸೌಕರ್ಯ 
ಅಭಿವೃದ್ಧಿಯು ಏಕೀಕೃತ ಜವಳಿ ಉತ್ಪಾದನಾ ಚಟುವಟಿಕೆಗಳೊಂದಿಗೆ ಜರುಗಿರುವುದು. 

ಅಭಿವೃದ್ಧಿ ತಂತ್ರದ ನೇತೃತ್ವದಲ್ಲಿ ಬೆಂಗಳೂರು ಗ್ರಾಮಾ೦ತರ, ಗುಲ್ಬರ್ಗಾ, ಬಿಜಾಪುರ, ಬಳ್ಳಾರಿ, ಹಾಸನ, ಶಿವಮೊಗ್ಗ. ಮಂಡ್ಯ 
ಮತ್ತು ಮೈಸೂರಿನಂತಹ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಜವಳಿ ಪಾರ್ಕುಗಳು ಮತ್ತು ಮೆಗಾ ಯೋಜನೆಗಳನ್ನು 
ಸ್ಥಾಪಿಸಿರುವುದು. 


೮೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ಭಾಗ೧ 





(6) 


1) 


(8) 


(1) 


ಸಾಮರ್ಥ್ಯ ರಚನೆ: 

(1) ಜವಳಿ ಮತ್ತು ಸಿದ್ಧ ಉಡುಪು ಕ್ಷೇತ್ರಕ್ಕಾಗಿ ಮೂಲಭೂತಸೌಕರ್ಯ ಅಭಿವೃದ್ಧಿಯ ಹೊರತಾಗಿ ಪ್ರಧಾನವಾಗಿ ಸಮಗ್ರ 
ಸಾಮರ್ಥ್ಯ ವರ್ಧಕ ಉದ್ದೇಶಕ್ಕಾಗಿ ಮೃದು ಪೂರೈಕೆಗಳೊಂದಿಗೆ ಉದ್ಯಮವನ್ನು ನೀತಿಯು ಬೆಂಬಲಿಸುವುದು. 

(11) ಪ್ರಮಾಣಾನುಗುಣ ಆರ್ಥಿಕತೆಯನ್ನು ಪಡೆಯಲು ಒಗ್ಗೂಡಿಸುವ ಆಧಾರದ ಮೇಲೆ ಸಾಮರ್ಥ್ಯ ವರ್ಧಕ ಉಪಕ್ರಮಗಳನ್ನು 
ನೀಡಿರುವುದು. ನೀತಿ ಅವಧಿಯಲ್ಲಿ ಬೆಂಬಲಿಸಿದ ಸಾಮರ್ಥ್ಯ ವರ್ಧಕ ಉಪಕ್ರಮಗಳು ಈ ಕೆಳಗಿನಂತಿವೆ: 

(೩೩) ವಾಣಿಜ್ಯೋದ್ಯಮ ಅಭಿವೃದ್ಧಿ ಕಾರ್ಯಕ್ರಮ (ಇಡಿಪಿ): ಉದಯೋನ್ಮುಖ ಸಮರ್ಥ ಉದ್ಯಮಿಗಳ ಮೂಲಕ ಸಣ್ಣ ಮತ್ತು 
ಮಧ್ಯಮ ಜವಳಿ ಕೈಗಾರಿಕೆಗಳಲ್ಲಿ (ಎಸ್‌ಎಮ್‌ಇ) ಒಂದು ಗಮನಾರ್ಹ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು 
ಪಡೆಯಲು ಇಲಾಖೆಯಿಂದ ಇಡಿಪಿಗಳನ್ನು ಆಯೋಜಿಸಿರುವುದು. ಈ ಕಾರ್ಯಕ್ರಮಗಳು ಜವಳಿ ನೀತಿಯ 
ಅನುಕೂಲಗಳನ್ನು ಪ್ರಚಾರ ಮಾಡುವುದರಿಂದ ಮತ್ತು ಜವಳಿ ಕ್ಷೇತ್ರದ ತಾಂತ್ರಿಕ ವಿಭಾಗದ ಮೇಲೆ ಜಾಗೃತಿ 
ಮೂಡಿಸುವುದರ ಹೊರತಾಗಿ ಹೊರಬರುತ್ತಿರುವ ಉದ್ಯಮಿಗಳಿಗೆ ಕೌಶಲ್ಯ. ಮತ್ತು... ನಡವಳಿಕೆಯ 
ಪ್ರಾಮುಖ್ಯತೆಯೊಂದಿಗೆ ವಾಣಿಜ್ಯೋದ್ಯಮದ ಗುಣಗಳ ಮೂಲಭೂತ ಜ್ಞಾನವನ್ನು ನೀಡಿರುವುದು. ಇಡಿಪಿಯನ್ನು 
ರಾಜ್ಯದ ಎಲ್ಲಾ 30 ಜಿಲ್ಲೆಯಲ್ಲಿ ಕೈಗೊಳ್ಳಲಾಗಿದ್ದು ಸುಮಾರು 900 ಉದ್ಯಮಿಗಳು ಪ್ರಯೋಜನವನ್ನು ಪಡೆದಿರುತ್ತಾರೆ. 

(00) ತರಬೇತುದಾರರ ತರಬೇತಿ (ಟಿಓಟಿ: ಇಲಾಖೆಯು ರಾಜ್ಯದುದ್ದಕ್ಕೂ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಲು 
ತರಬೇತಿದಾರರ ಸಾಮರ್ಥ್ಯವನ್ನು ಹೆಚ್ಚಿಸಲು ತರಬೇತಿದಾರರ ತರಬೇತಿಯನ್ನು (ಟಿಓಟಿ) ರೂಪಿಸಿರುವುದು ಮತ್ತು 
ನಡೆಸಿರುವುದು. 

(00) ಅಂತಾರಾಷ್ಟ್ರೀಯ ವ್ಯಾಪಾರ ಪ್ರದರ್ಶನ/ ವಸ್ತುಪ್ರದರ್ಶನಗಳು: ಇಲಾಖೆಯು ವಿವಿಧ ರಾಷ್ಟ್ರೀಯ ಮತ್ತು ಅಂತಾರಾಷ್ಟೀಯ 
ಮೇಳಗಳಲ್ಲಿ ಮತ್ತು ವ್ಯಾಪಾರ ಪ್ರದರ್ಶನಗಳಲ್ಲಿ ಪಾಲ್ಗೊಂಡಿರುವುದು. 

(60) ಕಾರ್ಯಾಗಾರಗಳು: ಉದ್ಯಮದ ಲಾಭಕ್ಕಾಗಿ ಇಲಾಖೆಯು ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳ ಸ್ಥಾಪನೆ ಮತ್ತು ತಾಂತ್ರಿಕ 
ಜವಳಿ ಕಾರ್ಯಾಗಾರಗಳನ್ನು ಆಯೋಜಿಸಿರುವುದು. 

ಮಾನವ / ಸಾಮಾಜಿಕ ಸೂಚಕ ಸುಧಾರಣೆಗಳು: 

ಮಾನವ / ಸಾಮಾಜಿಕ ಸೂಚಕ ಸುಧಾರಣೆಗಾಗಿ, ಉದ್ಯೋಗಿಗಳಿಗೆ ಉತ್ತಮ ದುಡಿಮೆ ಸ್ಥಿತಿಗಳನ್ನು ಒದಗಿಸುವಲ್ಲಿ ಸುಧಾರಣೆಗಳನ್ನು 
ಮಾಡಲು ಫಲಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳುವ ಉದ್ಯಮಗಳಿಗೆ ಬೆ೦ಬಲ ನೀಡುವತ್ತ ಈ ನೀತಿಯು ಗಮನವಹಿಸುವುದು. ಪ್ರೋತ್ಸಾಹ 
ಧನದ ನಿರ್ದಿಷ್ಟ ಭಾಗವನ್ನು ಅ೦ತಹ ಸುಧಾರಣೆಗಳನ್ನು ಅಳೆಯಲು ನಿಗದಿಪಡಿಸಿದ ನಿಯಮಾವಳಿಗಳ ಅನುಸರಣೆಯನ್ನು ಸಾಧಿಸಿದ 
ನಂತರ ನೀಡಲಾಗುವುದು. 


ಪೂರ್ಣ ಜವಳಿ ಮೌಲ್ಯ ಸರಣಿಯ ತಂತ್ರಜ್ಞಾನ ಉನ್ನತ್ತೀಕರಣ: 

(1) ಭಾರತ ಸರ್ಕಾರದ ಟಿ.ಯು.ಟಫ್‌.ಎಸ್‌ ಅನುಸಾರ ಸಹಾಯಧನ ಪಡೆಯಲು ಬೆಂಬಲ ಮತ್ತು ಉತ್ತೇಜನದ ಹೊರತಾಗಿ, 
ಉದ್ಯಮಿಗಳು ತಮ್ಮ ಉತ್ಪಾದನಾ ತಾಂತ್ರಿಕತೆಗಳನ್ನು ಆಧುನೀಕರಿಸುವ ಸಲುವಾಗಿ ಹೆಚ್ಚುವರಿ ಪ್ರೋತ್ಸಾಹ ಧನವಾಗಿ ಈ 
ನೀತಿಯು ತಂತ್ರಜ್ಞಾನದ ಉನ್ನತೀಕರಣ, ಗುಣಮಟ್ಟ ಪರೀಕ್ಷಣಾ ಉಪಕರಣಗಳು ಇತ್ಯಾದಿಗಳಿಗಾಗಿ ಬಂಡವಾಳ 
ಅನುದಾನವನ್ನೂ ನೀಡುವುದು. 

(11) ನೀತಿಯ ಅವಧಿಯಲ್ಲಿ, ಪೂರ್ಣ ಮೌಲ್ಯ ಸರಣಿಯಲ್ಲಿ ತಂತ್ರಜ್ಞಾನದ ಉನ್ನತೀಕರಣವು ಗಮನಾರ್ಹವಾಗಿ ಹೆಚ್ಚಾಗಿದೆ. 
ತಂತ್ರಜ್ಞಾನದ ಉನ್ನತೀಕರಣ ಮತ್ತು ಉತ್ಪಾದನಾ ಸೌಲಭ್ಯಗಳ ಆಧುನೀಕರಣದಲ್ಲಿ ಹೂಡಿಕೆಗಳನ್ನು ಮಾಡಲಾಗಿದೆ. 
ಇದರಿಂದಾಗಿ ಮಾರುಕಟ್ಟೆ ಮಾನದಂಡ ಮತ್ತು ಅಗತ್ಯ ಪ್ರಮಾಣಾನುಸಾರವಾಗಿ ಸರಕುಗಳನ್ನು ಪೂರೈಸಲು ಘಟಕಗಳಿಗೆ 
ಸಹಾಯವಾಗಿದೆ. 


(111) ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ, ಇಲಾಖೆಯು ಉದ್ಯಮಿಗಳಿಗಾಗಿ ರಾಜ್ಯಾದ್ಯಂತ 


ಇ.ಡಿ.ಪಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು. 


ಜವಳಿಯ ಮೌಲ್ಯ ಸರಣಿಗಳನ್ನುದ್ದೇಶಿಸುವ ಸಲುವಾಗಿ, ಈ ನೀತಿಯು ಎಲ್ಲಾ ಚಟುವಟಿಕೆಗಳು ಮತ್ತು ಎಲ್ಲಾ ಇತರ ಪೂರಕ ಚಟುವಟಿಕೆಗಳನ್ನು 
ವ್ಯಾಪಿಸಿದೆ. ಬೆಂಬಲ ನೀಡಲು, ಉದ್ಯಮವು ಅನುಮೋದಿಸಿದ ಎಲ್ಲಾ ದೌರ್ಬಲ್ಯಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗಿದೆ ಎಂದು ಈ ನೀತಿಯು 
ಖಚಿತಪಡಿಸಿದೆ. ಉದ್ಯಮದಿಂದ ಒಳ್ಳೆಯ ಪ್ರತಿಕ್ರಿಯೆ ಬ೦ದಿರುವುದರಿ೦ದ ಮತ್ತು ಹೆಚ್ಚಿನ ಪ್ರಯತ್ನಗಳನ್ನು ಸೆಳೆಯಲಾಗಿರುವುದರಿಂದ. ಹೊಸ 
ನೀತಿಯು ಮಧ್ಯವರ್ತನೆಯ ಕೇಂದ್ರೀಕರಣ ಪ್ರದೇಶಗಳೊಂದಿಗೆ ಮುಂದುವರಿಯುವುದು. 


ಸಮೂಹ ಆಧಾರಿತ ಅಭಿವೃದ್ಧಿ ತಂತ್ರ 


(೩) 


(0) 


ಸಮೂಹ ಆಧಾರಿತ ಅಭಿವೃದ್ಧಿಯು ಎಲ್ಲವನ್ನೂ ಒಳಗೊಳ್ಳುವ ವಲಯದಲ್ಲಿ ಸಂಘಟಿತವಾಗಿ ಘಟಕಗಳಿಗೆ ಬೆಂಬಲ ನೀಡಲು 
ಪ್ರಯತ್ನಿಸುವ. ಒ೦ದು ವಿಧಾನ... ಈ ವಿಧಾನವು ವಿಭಜಿತ ಪ್ರಯೋಜನಗಳಲ್ಲದೆ.. ಪೂರ್ಣ ಕೈಗಾರಿಕೋದ್ಯಮಕ್ಕೆ 
ಪ್ರಯೋಜನವನೊದಗಿಸುತ್ತದೆ. 

ಸಮೂಹ ಅಭಿವೃದ್ಧಿ ಮಾದರಿಯು ಆಧುನಿಕ ಭೌತಿಕ ಮತ್ತು ಸಾಮಾಜಿಕ ಸೌಕರ್ಯಗಳ ಪೂರೈಕೆ, ಕಚ್ಚಾ ವಸ್ತುಗಳ ಬೃಹತ 
ಪ್ರಮಾಣದ ಕೊಳ್ಳುವಿಕೆ, ಆಧುನಿಕ ತಂತ್ರಜ್ಞಾನ ಮತ್ತು ಉಪಕರಣಗಳ ಗಳಿಸುವಿಕೆ, ಸಂಸ್ಥೆಗಳಿಂದ ಆರ್ಥಿಕ ಬೆಂಬಲ ಮತ್ತು ಸಂಘಟಿತ 
ಸ್ವದೇಶಿ ಮತ್ತು ಅಂತರಾಷ್ಟ್ರೀಯ ಮಾರುಕಟ್ಟೆಗಳನ್ನು ತಲುಪುವುದರಿಂದ ಹಿಡಿದು ಆಧುನಿಕ ಉತ್ಪಾದನೆ ಮತ್ತು ವ್ಯಾಪಾರ ರೂಢಿಗಳ 
ಅಳವಡಿಕೆ ಮತ್ತು ಸೂಕ್ತ ಪರಿಸರ ಸ೦ರಕ್ಷಣಾ ಕ್ರಮಗಳವರೆಗೆ ತಮ್ಮ ವ್ಯಾಪಾರದ ಪ್ರತಿ ಪ್ರಮುಖ ಅಂಶದಲ್ಲಿ ಸಾಮೂಹಿಕ ದಕ್ಷತೆಯನ್ನು 
ಸಾಧಿಸುವತ್ತ ಗುರಿಹೊ೦ದಿರುವುದು. ಈ ಉಪಕ್ರಮದ ಮೂಲ ಉದ್ದೇಶವೆಂದರೆ ಎಸ್‌.ಎಮ್‌.ಇ. ಗಳಿಗೆ ಬೃಹತ್‌ ಸ್ಪರ್ಧಿಗಳೊಂದಿಗಿನ 
ಒಂದು ಸಮಮಟ್ಟದ ಅವಕಾಶವನ್ನು ಒದಗಿಸುವುದು ಮತ್ತು ಅದೇ ಸಮಯದಲ್ಲಿ ಪ್ರತ್ಯೇಕ ವ್ಯಾಪರಗಳ ಸಮಗ್ರತೆಯನ್ನು 
ಉಳಿಸಿಕೊಳ್ಳುವುದು. 


ಭಾಗ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ೮೪೩ 





(7) 


(8) 


(9) 


(10) 


(0) 


(6) 


ಸಂಬಂಧಿತ ಅಥವಾ ಪೂರಕ ಶ್ರೇಣಿಯ ಉತ್ಪನ್ನಗಳನ್ನು ಉತ್ಪಾದಿಸುವ ಮತ್ತು ಮಾರಾಟ ಮಾಡುವ ಉದ್ಯಮಿಗಳ ಒಂದು ಗುಂಪು 
ಜೊತೆಗೂಡುವಂತೆ ಸಮೂಹಗಳನ್ನು ಸಂಘಟಸಲಾಗುವುದು / ಅಭಿವೃದ್ಧಿಪಡಿಸಲಾಗುವುದು. ಇದರಿಂದಾಗಿ ಅವರು ಜೊತೆಗೂಡಿ 
ಸಾಮಾನ್ಯ ಸವಾಲುಗಳು ಮತ್ತು ಅವಕಾಶಗಳನ್ನು ಎದುರಿಸುವ ಮತ್ತು ಸಾಮೂಹಿಕ ದಕ್ಷತೆಯನ್ನು ಸಾಧಿಸುವ ಉದ್ದೇಶದೊಂದಿಗೆ ಸೇರಿ 
ಅವರ ವೈಯಕ್ತಿಕ ಸಾಮರ್ಥ್ಯದ ಹೊರಗಿರುವ ಮಾರುಕಟ್ಟೆಗಳನ್ನು ಭೇದಿಸುವರು. ಅಂತೆಯೇ ಈ ಸಮೂಹಗಳನ್ನು ಭಾರತ ಸರ್ಕಾರದ 
ಜವಳಿ ಸಚಿವಾಲಯದ ಸಂಘಟಿತ ಜವಳಿ ಪಾರ್ಕ್‌ಗಳಿಗಾಗಿ ಮಾಡಿದ ಯೋಜನೆ (ಎಸ್‌.ಐ.ಟಿ.ಪಿ)ಗಾಗಿ ರಚಿಸಿರುವ ಸೂಚ್ಯಂಕಗಳ 
ಅನುಸಾರ ಅಭಿವೃದ್ಧಿಪಡಿಸಲಾಗುವುದು. 


ಸಮೂಹಗಳು / ಬ್ರೌನ್‌ ಫೀಲ್ಡ್‌ ಸಮೂಹ ಅಭಿವೃದ್ಧಿಗೆ ಬೆಂಬಲ: 


ಒಂದು ಸಮೂಹ ಆಧಾರಿತ ಅಭಿವೃದ್ಧಿ ತಂತ್ರವು ರಾಜ್ಯದಲ್ಲಿ. ಜವಳಿ ಘಟಕಗಳನ್ನು ಹೊಂದಿರುವ ಅಸ್ತಿತ್ತದಲ್ಲಿರುವ ಕೈಗಾರಿಕಾ 
ಎಸ್ಟೇಟ್‌ಗಳನ್ನು ಅಳವಡಿಸಿಕೊಳ್ಳಲು ಪ್ರಸ್ತಾಪಿಸಲಾಗುವುದು. ಈ ಘಟಕಗಳು ಮೌಲ್ಯ ಸರಣಿಯ ಉಪ ಕ್ಷೇತ್ರಗಳ ಅಥವಾ ಒಂದು 
ಸಂಯೋಜಿತ ಜವಳಿ ಘಟಕವನ್ನು ಹೊಂದಿರುವುದು. 

ಇದರ ಉದ್ದೇಶವು ಕ್ಷೇತ್ರದ ಸುಸ್ಥಿರ ಬೆಳವಣಿಗೆಯನ್ನು ಮುಂದುವರಿಸುವುದು, ವಿಸ್ಮರಣೆ ಅಥವಾ ತಂತ್ರಜ್ಞಾನ ಉನ್ನತೀಕರಣದ 
ಮೂಲಕ ಅಂತಾರಾಷ್ಟ್ರೀಯವಾಗಿ ಸ್ಪರ್ಧಾತ್ಮಕವಾಗುವುದು. 

ಹಾಲಿ ಇರುವವಾಗಿ ಅಲಭ್ಯವರುವ ಸಾಮಾನ್ಯ ಸೌಕರ್ಯಗಳು ಮತ್ತು ಸಿಇಟಿಪಿ ಇತ್ಯಾದಿಯಂತಹ ಬ೦ಡವಾಳಕ್ಕಾಗಿ ರಾಜ್ಯ 
ಸರಕಾರವನ್ನು ಸಂಪರ್ಕಿಸಲು ಅಸ್ತಿತ್ವದಲ್ಲಿರುವ ಕೈಗಾರಿಕಾ ಎಸ್ಟೇಟ್‌ಗಳಲ್ಲಿ ಅಥವಾ ಹೊರಗಿನ ಜವಳಿ ಘಟಕಗಳೊಂದಿಗೆ 
ಸಂಘಟನೆಗಳನ್ನು ನಿರ್ಮಿಸಬಹುದು. 

ಕೈಗಾರಿಕಾ ಎಸ್ಟೇಟ್‌ ಮತ್ತು ಹತ್ತಿರದ ಘಟಕಗಳ ಮೃದು ಪೂರೈಕೆಗಳ (ಸಾಫ್ಟ್‌ ಇನ್‌ಪುಟ್ಸ್‌) ಅಭಿವೃದ್ಧಿಗಾಗಿ ರಾಜ್ಯ ಸರಕಾರವು 
ಧನಸಹಾಯ ಮಾಡುವುದು. ಕುಶಲ ಅಭಿವೃದ್ಧಿ, ಮಾರುಕಟ್ಟೆ/ಬ್ಯಾಂಡಿಂಗ್‌ ಮತ್ತು ಸಾಮರ್ಥ್ಯ ವರ್ಧಕದ ರೂಪದಲ್ಲಿ ಈ ಮೃದು 
ಪೂರೈಕೆಗಳ (ಸಾಫ್ಟ್‌ ಇನ್‌ಪುಟ್ಸ್‌) ನ್ನು ನೀಡಲಾಗುವುದು. ಈ ಸಹಯೋಗವು ಸಾಮಾನ್ಯ ಸೌಕರ್ಯಗಳ ಕಾರ್ಯಾಚರಣೆಗಳು ಮತ್ತು 
ನಿರ್ವಹಣಾ ಚಟುವಟಕೆಗಳನ್ನು ಒಯ್ಯುವುದು. 


ಸಿದ ಉಡುಪಿನ ಕ್ಷೇತ್ರ 
ಐ ಉದು 


(೩) 


(0) 


ಸಿದ್ಧ ಉಡುಪಿನ ಕ್ಷೇತ್ರವು ಜವಳಿ ಮೌಲ್ಯ ಸರಣಿಯ ಕೊನೆಯ ಹಂತವಾಗಿದ್ದು, ಸಿದ್ಧ ಉಡುಪು ಕ್ಷೇತ್ರವು ಕಡಿಮೆ ಬಂಡವಾಳ ಮತ್ತು 
ಹೆಚ್ಚು ಉದ್ಯೋಗ ಕಲ್ಪಿಸುವ ಕ್ಷೇತ್ರವಾಗಿರುತ್ತದೆ. ಕಳೆದ ನೀತಿ ಅವಧಿಯಲ್ಲಿ ಸಿದ್ಧ ಉಡುಪು ಕ್ಷೇತ್ರದಲ್ಲಿ ಪ್ರತೀ ಒ೦ದು ಲಕ್ಷ ಹೂಡಿಕೆಯು 
ಸುಮಾರು 2-3 ಉದ್ಯೋಗಗಳನ್ನು ಸೃಷ್ಟಿಸಿರುವುದು. ಈ ಉದ್ಯಮವು ಮಹಿಳಾ ಸ್ನೇಹಿ ಉದ್ಯೋಗವಾಗಿದ್ದು ಹೆಚ್ಚಿನ ಸಂಖ್ಯೆಯ 
ಮಹಿಳೆಯರಿಗೆ ಉದ್ಯೋಗ ನೀಡುವುದು. ಅತ್ಯಾಧುನಿಕ ನೈಪುಣ್ಯದ ಅಗತ್ಯವಲ್ಲದಿರುವುದರಿಂದ ಈ ಕ್ಷೇತ್ರವು ಗ್ರಾಮೀಣ 
ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ನೀಡುವುದು. ಕರ್ನಾಟಕ ವಿಶೇಷವಾಗಿ ಬೆ೦ಗಳೂರು ದೀರ್ಫ್ಥ ಸಮಯದಿಂದ ಸಿದ್ಧ ಉಡುಪು 
ಉದ್ಯಮವನ್ನು ಹೊಂದಿರುವುದು. ಬೆ೦ಗಳೂರಿನ ಉಡುಪಿನ ಘಟಕಗಳು ಪ್ರಾಥಮಿಕವಾಗಿ, ನೂತನ ಶೈಲಿಯ ಉಡುಪನ್ನು ಆಧರಿಸಿ 
ವೊವೆನ್‌ ಉಡುಪನ್ನು ಉತ್ಪಾದಿಸುವುದು. ಸುಮಾರು 15,000 ಮಧ್ಯಮ ಮತ್ತು ಬೃಹತ್‌ ಘಟಕಗಳು ಬೆ೦ಗಳೂರಿನಲ್ಲಿರುತ್ತವೆ ಮತ್ತು 
ಬೆ೦ಗಳೂರು ಸುತ್ತುಮುತ್ತ ಹಾಗೂ ಬಳ್ಳಾರಿಯಲ್ಲಿ ಸಣ್ಣ ಘಟಕಗಳಿರುತ್ತವೆ. 

ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಈ ಕ್ಷೇತ್ರಕ್ಕೆ ಸಾಮರ್ಥ್ಯವಿರುವುದರಿ೦ದ, ಸಿದ್ದ ಉಡುಪುಗಳ ಕ್ಷೇತ್ರದಲ್ಲಿ ಹೂಡಿಕೆಗಳನ್ನು 
ಆಕರ್ಷಿಸಲು ಮುಂಬರುವ ನೀತಿಯು ಮುಂದುವರೆಸುವುದು. 


ತಾಂತ್ರಿಕ ಜವಳಿ 


(೩) 


(0) 


(0) 


(6) 


ಭಾರತದಲ್ಲಿ, ಮೌಲ್ಯಾಧರಿತ ವಸ್ತೋದ್ಯಮವು ತಾಂತ್ರಿಕ ಜವಳಿ ಎಂದು ಸಾಮಾನ್ಯವಾಗಿ ಉಲ್ಲೇಖಿಸುವ ಒಂದು ಕ್ಷೇತ್ರದಲ್ಲಿ ಒಟ್ಟಾಗಿ 
ವರ್ಗಿಕರಿಸಿರುವುದು. ಈ ಕ್ಷೇತ್ರವು ಫೈಬರನ್ನು ಕೈಗಾರಿಕಾ ಉತ್ಪನ್ನಗಳಾಗಿ ಪರಿವರ್ತಿಸುವುದು. ಭಾರತೀಯ ತಾಂತ್ರಿಕ ಜವಳಿ ಉದ್ಯಮವು 
ನೂತನ ಮತ್ತು ಹೆಚ್ಚು ಅಸಂಘಟಿತವಾಗಿರುವುದು. 

ಭಾರತ ಸರಕಾರ, ಜವಳಿ ಸಚಿವಾಲಯದ ಅನುಸಾರ 2011-12ನೇ ವರ್ಷದಲ್ಲಿ ಭಾರತದಲ್ಲಿ ತಾಂತ್ರಿಕ ಜವಳಿ ಮಾರುಕಟ್ಟೆಯ ಗಾತ್ರವು 
ರೂ.63,202 ಕೋಟಿ ಎ೦ದು ಅಂದಾಜಿಸಲಾಗಿದೆ. ಇದು ವರ್ಷಾನುವರ್ಷ ಶೇ. 11% ರ ವಾರ್ಷಿಕ ಬೆಳವಣಿಗೆಯೊಂದಿಗೆ 2007-08 
ರಲ್ಲಿ ರೂ.4756 ಕೋಟಿಯಿಂದ ಹೆಚ್ಚಳವಾಗಿರುವುದು. 12ನೇ ಪ೦ಚ ವಾರ್ಷಿಕ ಯೋಜನೆಗಾಗಿ ತಾಂತ್ರಿಕ ಜವಳಿಯ ಉಪ-ಗುಂಪಿನ 
ಅನುಸಾರ ತಾಂತ್ರಿಕ ಜವಳಿ ಕೈಗಾರಿಕಾ ಮಾರುಕಟ್ಟೆಯ ಗಾತ್ರವು 2016-17 ರಲ್ಲಿ ವರ್ಷಾನುವರ್ಷ ಶೇ 20% ರ ಬೆಳವಣಿಗೆ 
ದರದೊಂದಿಗೆ ರೂ.158,540 ಕೋಟಿ ತಲುಪುವುದು. 

ಕೃಷಿ, ನಿರ್ಮಾಣ, ರಕ್ಷಣೆ, ರಸ್ತೆಗಳು / ಹೆದ್ದಾರಿಗಳು, ಅಣೆಕಟ್ಟುಗಳು, ಆಸ್ಪತ್ರೆಗಳು, ಮೋಟಾರು ವಾಹನಗಳು, ಹಡಗು ನಿರ್ಮಾಣ, 
ವಿಮಾನಗಳು, ಏರೋಸ್ಟೇಸ್‌, ಪ್ಯಾಕೇಜಿಂಗ್‌, ಸಜ್ಜು / ಆಂತರಿಕ ಪೀಠೋಪಕರಣಗಳು, ಕ್ರೀಡಾ ಉಪಕರಣಗಳು, ಪರಿಸರ ರಕ್ಷಣೆ, 
ಫಲಕಗಳು ಇತ್ಯಾದಿಗಳಾದಂತಹ ಆರ್ಥಿಕ ಚಟುವಟಿಕೆಗಳ ಒಂದು ವಿಶಾಲ ವ್ಯಾಪ್ತಿಯಲ್ಲಿ ತಾಂತ್ರಿಕ ಜವಳಿ ಮತ್ತು ನಾನ್‌-ವೊವನ್‌ 
ಉತ್ಪನ್ನಗಳನ್ನು ಬಳಸುವುದು. 

ತಾಂತ್ರಿಕ ಜವಳಿಯು ಜವಳಿ ಮೌಲ್ಯ ಸರಣೆಯಲ್ಲಿ ಪ್ರಮುಖ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಒಂದಾಗಿರುವುದರಿ೦ಂದ ಕರ್ನಾಟಕ 
ಸರಕಾರವು ತಾಂತ್ರಿಕ ಜವಳಿ ಕ್ಷೇತ್ರದ ಮೇಲೆ ವಿಶೇಷ ಒತ್ತು ನೀಡುವುದು. ಬೃಹತ್‌ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ 
ಇರುವ ತಾಂತ್ರಿಕ ಜವಳಿ ಮತ್ತು ನಾನ್‌ವೊವೆನ್‌ಗಳ ಉತ್ಪಾದನೆಗಾಗಿ ಜಾಗತಿಕ ಕೇಂದ್ರವಾಗಲು ಕರ್ನಾಟಕಕ್ಕೆ ಸಾಮರ್ಥ್ಯವಿರುವುದು. 


ಜವಳಿ / ತಾಂತ್ರಿಕ ಜವಳಿ ಉತ್ಕಷ್ಟತೆಯ ಕೇಂದ್ರ 


(೩) 


ಜ್ಞಾನ ಆಧಾರಿತ ಸಂಶೋಧನೆ ಸಂಬಂಧಿತ ಕೈಗಾರಿಕೆಯಾದಲ್ಲಿ ಜವಳಿ ಕ್ಷೇತ್ರ ಮತ್ತು ತಾಂತ್ರಿಕ ಜವಳಿಯಲ್ಲಿರುವ ಪ್ರವೃತ್ತಿಯ 
ಬದಲಾವಣೆಯಿಂದಾಗಿ ಜವಳಿಗಾಗಿ ಉತ್ಕಷ್ಟತೆ ಕೇಂದ್ರದ ಅಗತ್ಯವಿರುವುದು. ಜವಳಿ ಉತ್ಕೃಷ್ಟತೆಯ ಕೇಂದ್ರವನ್ನು ರಾಜ್ಯದಲ್ಲಿ ಕರ್ನಾಟಕ 


೮೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ಭಾಗ೧ 





(11) 


(0) 


(0) 


(6) 


(6) 
(1) 


(8) 


(1) 


ಸರ್ಕಾರದ ಪ್ರಮುಖ ಪಾಲುದಾರಿಕೆಯಲ್ಲಿ, ಬಾಂಬೆ ಟೆಕ್ಸ್‌ಟೈಲ್ಸ್‌ ರಿಸರ್ಚ್‌ ಅಸೋಸಿಯೇಶನ್‌ (ಬಿ.ಟಿ.ಆರ್‌.ಎ)ನಂಥ ಅವಶ್ಯಕ 
ಸಾಮರ್ಥ್ಯ ಹೊಂದಿರುವ ಇತರ ಸಂಸ್ಥೆಗಳು ಅಥವಾ ರಾಜ್ಯದ ಯಾವುದೇ ಪ್ರಖ್ಯಾತ ತಾಂತ್ರಿಕ ಸಂಸ್ಥೆಗಳ ಸಹಯೋಗದೊಂದಿಗೆ 
ಸ್ಥಾಪಿಸಲಾಗುವುದು, ಜವಳಿ ಉತ್ಕೃಷ್ಟತೆಯ ಕೇಂದ್ರದ ನಿಧಿ ಪೂರೈಕೆಯನ್ನು ರಾಜ್ಯ ಸರ್ಕಾರವು ಭರಿಸುವುದು. 

ಉತ್ಕೃಷ್ಟತೆಯ ಕೇಂದ್ರದಿಂದ ಕೈಗೊಳ್ಳಲಾಗುವ ವಿವಿಧ ಚಟುವಟಿಕೆಗಳು: 

(1) ಸಂಶೋಧನೆ ಮತ್ತು ಅಭಿವೃದ್ಧಿ 

(1) ಮಾನವ ಸಂಪನ್ಮೂಲ ಅಭಿವೃದ್ಧಿ 

(1) ಜವಳಿ ಪರೀಕ್ಷೆ ಮತ್ತು ಮೌಲ್ಯಮಾಪನ 

(1/) ತಾಂತ್ರಿಕ ಸೇವೆಗಳು ಮತ್ತು ಸಲಹೆ 

() ಉಪಕರಣ (ಇನ್ನ್ಟುಮೆ೦ಟೇಷನ್‌) 

(/) ಒದಗುವಿಕೆ ಕೇಂದ್ರ (ಇನ್‌ಕ್ಯುಬೇಷನ್‌ ಸೆಂಟರ್‌) 

(1) ಕೈಗಾರಿಕಾ ಪತ್ರಿಕೆಗಳ ಪ್ರಕಾಶನ 

ಈ ಕೇಂದ್ರವು ತಾಂತ್ರಿಕ ಜವಳಿ ಉತ್ಪನ್ನಗಳ ಅಭಿವೃದ್ಧಿಯಲ್ಲಿ ಉತ್ಪಾದಕರನ್ನು ಮತ್ತು ಅತ್ಯಂತ ವೈಜ್ಞಾನಿಕ ರೀತಿಯಲ್ಲಿ ತಾಂತ್ರಿಕ ಜವಳಿ 
ಉತ್ಪನ್ನಗಳನ್ನು ಅಳವಡಿಸುವಲ್ಲಿ ಬಳಕೆದಾರರಿಗೆ ಸಹಾಯಮಾಡುವುದು. ಆರ್‌ಡಿ ಮತ್ತು ತರಬೇತಿಯ ಮೂಲಕ ಸಂಯುಕ್ತವಾಗಿ 
ಜ್ಞಾನ ವರ್ಧನೆಯು ಇದರ ಗುರಿಯಾಗಿದೆ. ತಾಂತ್ರಿಕ ಜವಳಿ ಫೈಬರ್‌ಗಳ ಅಭಿವೃದ್ಧಿ (ನೈಸರ್ಗಿಕ ಮತ್ತು ಕೃತಕ ಫೈಬರ್‌ಗಳು), ನೇಯ್ದ 
ಮತ್ತು ನಾನ್‌ವೊವನ್‌ ಉತ್ಪನ್ನಗಳ ಅಭಿವೃದ್ಧಿ, ತಾಂತ್ರಿಕವಾಗಿ ನವೀಕರಿಸಿದ ಉತ್ಪಾದನಾ ಪ್ರಕ್ರಿಯೆ, ವಿನ್ಯಾಸ ಮತ್ತು ಪರೀಕ್ಷಾ 
ಸೌಲಭ್ಯಗಳು, ಇತ್ಯಾದಿಗಳಿಗಾಗಿ ಆರ್‌ ಒಡಿ ಯೋಜನೆಗಳನ್ನು ಕ್ಷೇತ್ರದಲ್ಲಿ ಕೈಗೊಳ್ಳಲಾಗುವುದು. 

ಉತ್ಕಷ್ಟತೆಯ ಕೇಂದ್ರವು ಜವಳಿ ಕ್ಷೇತ್ರದಲ್ಲಿ ವಿನ್ಯಾಸ ಅಭಿವೃದ್ಧಿ ಮತ್ತು ನೂತನ ಶೈಲಿ ಪ್ರವೃತ್ತಿಗಳನ್ನು ಮುನ್ಸೂಚಿಸಲು ಒ೦ದು ಪ್ರಧಾನ 
ಪಾತ್ರ ವಹಿಸುವುದು. ಇದು ಕಾರ್ಯಗಾರಗಳನ್ನು ಮತ್ತು ತರಬೇತಿ ಕಾರ್ಯಕ್ರಮಗಳನ್ನು ಸಂಘಟಿಸಲು ನೆರವು ನೀಡುವುದು ಮತ್ತು 
ಹೊಸ ಹೂಡಿಕೆದಾರರಿಗಾಗಿ ತಾಂತ್ರಿಕ ಪರಿಣತಿಯನ್ನು ಸಾಧಿಸಲು ಕೈಗಾರಿಕಾ ತಜ್ಞರಿಂದ ಸಮರ್ಥ ಮಾರ್ಗದರ್ಶನ ಬೆಂಬಲವನ್ನೂ 
ನೀಡುವುದು. 

ರಫ್ತುಗಳನ್ನು ಪ್ರೋತ್ಸಾಹಿಸುವ ಅಂತಾರಾಷ್ಟ್ರೀಯ ಮಾನದ೦ಡಗಳ ಅನುಸಾರ ಉತ್ಪಾದನಾ ಪ್ರಕ್ರಿಯೆ ಮತ್ತು ಪೂರ್ಣಗೊಂಡ ಸರಕಿಗೆ 
ಉತ್ತಮ ದೃಢೀಕರಣವೂ ಸ್ಥಾಪಿಸಲ್ಪಡುವುದು. 

ತಾಂತ್ರಿಕ ಜವಳಿ ಉತ್ಪನ್ನಗಳ ಹೊಸ ಉತ್ಪನ್ನ ಅಭಿವೃದ್ಧಿಯ ವೇಗವನ್ನು ವರ್ಧಿಸಲು, ಉತ್ಪಾದನೆ ಮತ್ತು ಮಾರಾಟ ಚಟುವಟಿಕೆಗಳನ್ನು 
ಸಾಗಿಸುವ ಸಲುವಾಗಿ ಒದಗುವಿಕೆ ಕೇ೦ದ್ರವನ್ನು ಸ್ಥಾಪಿಸಲಾಗುವುದು. ಹೊಸ ಹೂಡಿಕೆದಾರರು ವಾಣಿಜ್ಯ ಉತ್ಪಾದನೆಯ ಮೂಲರೂಪ 
(ಪ್ರೋಟೊಟೈಪ್‌) ತಯಾರಿಕೆಗೆ ಮತ್ತು ಉತ್ಪನ್ನ ಅಭಿವೃದ್ಧಿಗಾಗಿ ಒದಗುವಿಕೆ ಕೇಂದ್ರವನ್ನು ಸದುಪಯೋಗಿಸಿಕೊಳ್ಳಬಹುದು. 
ಒದಗುವಿಕೆಯ ಕೇಂದ್ರವು ಉತ್ತಮ ವ್ಯವಹಾರ ಯೋಚನೆಗಳನ್ನು ಹೊಂದಿರುವ, ಆದರೆ ವ್ಯಾಪಾರ ಪ್ರಸ್ತಾಪನೆಯನ್ನು ಬಳಸುವ ಹಿನ್ನಲೆ 
ಇಲ್ಲದ ಸಣ್ಣ ಆರಂಭಗಳಿಗೆ ವಿಭಿನ್ನ ವ್ಯಾಪಾರ ಪರಿಹಾರಗಳನ್ನು ಒದಗಿಸುವುದು. ಬೃಹತ್‌ ಉತ್ಪಾದನೆಯಲ್ಲಿ ತೊಡಗುವ ಮುನ್ನ ತಮ್ಮ 
ಯೋಚನೆಯಲ್ಲಿ ಕೆಲಸಮಾಡಲು ಕಚೇರಿ ಸೌಲಭ್ಯಗಳು, ಸಂಪನ್ಮೂಲಗಳು ಮತ್ತು ವ್ಯಾಪಾರ ಜಾಲ ಬೆಂಬಲದೊಂದಿಗೆ ಪೂರಕ 
ಉದ್ಯಮ ಸ್ಥಳವನ್ನು ನೀಡುವುದು. 

ಮಾದರಿ ಪ್ರದರ್ಶನಗಳು, ಜಾಗೃತಿ ಕಾರ್ಯಕ್ರಮಗಳು, ಇ-ಗ್ರಂಥಾಲಯ, ವೀಡಿಯೋ ಕಾನ್ಫರೆನ್ಸಿಂಗ್‌ ಮತ್ತು ಪುಸ್ತಕಗಳು ಮತ್ತು 
ವರದಿಗಳ ಪ್ರಕಟಣೆ ಉತ್ಪಾದಕರಿಗೆ ಮತ್ತು ತಾಂತ್ರಿಕ ಜವಳಿ ಉತ್ಪನ್ನಗಳ ಬಳಕೆದಾರರಿಗೆ ತಾಂತ್ರಿಕ ಪರಿಣತಿಯನ್ನು ನೀಡುವ ಮೂಲಕ 
ಸೆಂಟರ್‌ ಆಫ್‌ ಎಕ್ಸಲೆನ್ಸ್‌ ಮಾಹಿತಿಯ ಪ್ರಸಾರ ಮಾಡಲು ಒಂದು ಮಾಹಿತಿ ಕೇ೦ದ್ರವನ್ನು ಸ್ಥಾಪಿಸುವುದು. 


ಈಕೋ ಜವಳಿ 


(೩) 


(0) 


(0) 


(6) 


(6) 


ಹಾಲಿ ಇರುವ, ಗ್ರಾಹಕರಿಗೆ ಪರಿಸರದ ಚಟುವಟಿಕೆಗಳ ಕುರಿತು ಕಾಳಜಿ ಇರುವುದು. ಗ್ರಾಹಕರು ಪರಿಸರ ಸ್ನೇಹಿ ಸರಕುಗಳ ಬಗ್ಗೆ 
ಪ್ರಜ್ಞಾಪೂರ್ವಕರಾಗಿದ್ದು ನಿಸರ್ಗದಲ್ಲಿ ವಿಷಕಾರಿಯಲ್ಲದ ಉತ್ಪನ್ನಗಳಿಗೇ ಆದ್ಯತೆ ನೀಡುತ್ತಾರೆ. ಪರಿಸರ-ಸ್ನೇಹಿ ಉತ್ಪನ್ನಗಳೆಡೆಗಿನ ಈ 
ಒಲವನ್ನು ಜವಳಿ ಮತ್ತು ಸಿದ್ಧ ಉಡುಪುಗಳಿಗೆ, ವಿಶೇಷವಾಗಿ ಚರ್ಮದೊಂದಿಗೆ ನೇರ ಸಂಪರ್ಕ ಹೊಂದುವಂಥ ಉತ್ಪನ್ನಗಳಿಗೆ 
ವಿಸ್ತರಿಸಲಾಗಿದೆ. 

ವಿವಿಧ ಪರಿಸರ ವಿಪತ್ತನ್ನು ಕಡಿಮೆಗೊಳಿಸಲು ಜವಳಿ ಮತ್ತು ಉಡುಪು ತಯಾರಕರು ಅವರ ಉತ್ಪನ್ನಗಳ ಸರಬರಾಜು ಸರಣಿ ಮತ್ತು 
ಉತ್ಪಾದನಾ ಆವರ್ತನದ ಪ್ರತಿಯೊಂದು ಹಂತವನ್ನು ಪರಿಶೀಲಿಸುವುದು. ವರ್ಣಗಳು ಮತ್ತು ರಾಸಾಯನಿಕಗಳನ್ನು ಆಯ್ಕೆ 
ಮಾಡುವಾಗ, ಅವುಗಳಲ್ಲಿ ಫಾರ್ಮಾಲ್ಡೀಹೈಡ್‌ ಅ೦ಶ, ಕೀಟನಾಶಕ, ಭಾರದ ಲೋಹ ಇತ್ಯಾದಿಗಳ ಅಂಶ ಕಡಿಮೆ ಇದೆ ಎನ್ನುವತ್ತ 
ವೀಶೇಷ ಗಮನ ಹರಿಸುವುದು. 

ಜೈವಿಕ ಉತ್ಪಾದನೆ ಮತ್ತು ಪ್ರಕ್ರಿಯೆಯ ಜಾಗತಿಕ ಮಾನದಂಡಗಳನ್ನು ಪೂರೈಸಿದೆಯೇ ಎಂದು ಸರ್ಟಿಫಿಕೇಶನ್‌ ಪಕ್ರಿಯೆಯು 
ಖಚಿತಪಡಿಸುವುದು. ಇದು ಕಂಪನಿ ಮತ್ತು ಅದರ ಉತ್ಪನ್ನಗಳನ್ನು ದೃಢೀಕರಿಸುವುದು ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 
ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುವುದು. 

ಉತ್ಪನ್ನಗಳ ಈಕೋ- ಲೇಬಲಿಂಗ್‌ ಮತ್ತು ಪರಿಸರ-ಸ್ನೇಹೀ ತಯಾರಿಕೆಯ ಮೇಲೆ ನೀತಿಯು ಕೇಂದ್ರೀಕರಿಸುವುದು. ರಾಜ್ಯ 
ಸರಕಾರವು ಅಂತಾರಾಷ್ಟ್ರೀಯ ಮಾನದಂಡದ ಅನುಸಾರ ವಿಶೇಷಣಗಳನ್ನು ಅನುಸರಿಸುವ ಪರಿಸರ ಸ್ನೇಹೀ ವಸ್ತ್ರ ಮತ್ತು ಉಡುಪು 
ತಯಾರಿಕೆಯ ಯೋಜನೆಯನ್ನು ಪ್ರೋತ್ಸಾಹಿಸುವುದು. 

ನೀರು ಸರಬರಾಜು, ಜೀವವಿಜ್ಞಾನ ಮತ್ತು ರಾಸಾಯನಿಕ ಬಹಿರ್ಗಮಿಸುವ ಸಂಸ್ಕರಣಾ ಘಟಕಗಳು, ಪರ್ಯಾಯ ವಿದ್ಯುತ್‌ 
ಸರಬರಾಜು, ಹಬೆ ಮತ್ತು ಸಂಕುಚಿತ ವಾಯು ಎಂಬೀ ಮೂಲಭೂತ ಸೌಕರ್ಯಗಳು ಯೋಜನೆಯಲ್ಲಿ ಒಳಗೊಂಡಿರುವುದು. 
ವಿದ್ಯುತ್‌ ಶಕ್ತಿ ಉಳಿತಾಯ ಪ್ರಕ್ರಿಯೆಗಳನ್ನು ಒಳಗೊಳ್ಳಲು ಇವೆಲ್ಲವನ್ನು ವಿನ್ಯಾಸಗೊಳಿಸಿರುವುದು. 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ೮೪೫ 





(1) ರಾಜ್ಯದಲ್ಲಿ ಈಕೋ ಜವಳಿಯನ್ನು ಪ್ರೋತ್ಸಾಹಿಸಲು, ಸರಕಾರವು ಜೈವಿಕ ಉತ್ಪಾದನೆ ಮತ್ತು ಪ್ರಕ್ರಿಯೆಯ ನಿಶ್ಚಿತ ಮಾನದಂಡಕ್ಕೆ 
ಅನುಸಾರವಾಗಿರುವ ಕಂಪನಿಗಳಿಗೆ ಹೆಚ್ಚಿನ ಧನಸಹಾಯ ನೀಡುವುದು. 


(12) ಹಿಂದುಳಿದ ಪ್ರದೇಶಗಳಲ್ಲಿ ನಿರ್ದಿಷ್ಠ ವಲಯಗಳು 


(೩) ಹಿಂದುಳಿದ ಪ್ರದೇಶಗಳಲ್ಲಿ ನಿರ್ದಿಷ್ಟ ಜವಳಿ ವಲಯಗಳ ಅಭಿವೃದ್ಧಿಗಾಗಿ ರಾಜ್ಯ ಸರಕಾರವು ರಾಜ್ಯದಲ್ಲಿ ಸ್ಥಳಗಳನ್ನು ಗುರುತಿಸುವುದು. 
ನಿಯೋಜಿತ ಸ್ಥಳಗಳಲ್ಲಿ ಉತ್ತಮ ಆರ್ಥಿಕ ಚಟುವಟಿಕೆಗಳನ್ನು ಹೊ೦ದಲು ಜವಳಿ ಕ್ಷೇತ್ರದಲ್ಲಿ ಪ್ರಸಕ್ತ ಪರಿಸರ ಅಭಿವೃದ್ಧಿಯ ಕಡೆಗೆ 
ಇದು ಗುರಿಯಿಡುವುದು. 

(0) ಹಿಂದುಳಿದ ಪ್ರದೇಶಗಳಲ್ಲಿ ನಿರ್ದಿಷ್ಟ ಜವಳಿ ವಲಯಗಳ ರೂಪದಲ್ಲಿ ಜವಳಿ ಕ್ಷೇತ್ರದಲ್ಲಿ ಬೃಹತ್‌ ಹೂಡಿಕೆಗಳನ್ನು ತರಲು, ಅಂತಹ 
ವಲಯಗಳಲ್ಲಿ ಪಾರ್ಕುಗಳ ಹಾಗೂ ಘಟಕಗಳ ಅಭಿವೃದ್ಧಿಗಾಗಿ ವಿಶಿಷ್ಟ ಪ್ರೇರಣೆಯನ್ನು ನೀಡಲಾಗುವುದು. 

(೦)... ಕ್ಷೇತ್ರದಲ್ಲಿ ನಾವೀನ್ಯ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಯನ್ನು ಮತ್ತಷ್ಟು ಪ್ರೋತ್ಸಾಹಿಸುವ ಸ೦ಶೋಧನಾ ಕೇಂದ್ರಗಳ೦ತಹ ಸಾಮಾನ್ಯ 
ಸೌಲಭ್ಯಗಳನ್ನು ಈ ವಲಯವು ಹೊಂದಿರುವುದು. ಇದು ಸಂಪೂರ್ಣವಾಗಿ ರಾಜ್ಯ ಮತ್ತು ಕ್ಷೇತ್ರದ ಮೌಲ್ಯವನ್ನು ವರ್ಧಿಸುವುದು 

(13) ನೀತಿಯ ಗುರಿಗಳು 


(೩) ನೀತಿಯ ಸಂದರ್ಭದಲ್ಲಿ ಬಂಡವಾಳಗಳು ಮತ್ತು ಉದ್ಯೋಗದ ಕಡೆಗಿನ ಗುರಿಗಳು: 





ವರ್ಷ 2013-14 2014-15 2015-16 2016-17 2017-18 ಮೊತ್ತ 





ಬಂಡವಾಳ 1002 1552 2462 2497 2487 10000 
(ರೂ. ಕೋಟಗಳಲ್ಲಿ) 











ಉದ್ಯೋಗ 50450 76100 124300 124575 124575 500000 
(0) ಕ್ಷೇತ್ರದ ಸಂಕ್ಷೇಪ 























(ಬಂಡವಾಳ ರೂ. ಕೋಟಿಗಳಲ್ಲಿ) 





























ಕ್ಷೇತ್ರ/ವರ್ಷ 2013-14 2014-15 2015-16 2016-17 2017-18 ಮೊತ್ತ 
ತ! ಇಷ್ಟು. (| "ಡ್ಡ ಭ್ರ ಕ್ತ (ತ್ಸ 111. ತೆ ಸ ತೆ 
1 ಚ್ಚ ತ ತ ಗ ್ದ ಗ ್ದ ್ದ 
ಚಿ ಭ್ರ ಚಿ ಭಿ ಚಿ ಭಿ ಡಿ ೦ ಚ ಭ್ರ ಡಿ 2 
ಕೈಮಗ್ಗ 2 1000 2 1000 2 1000 2 1000 ಖಿ 1000 10 5000 
ವಿದ್ಯುತ್‌ಮಗ್ಗ 50 5000 75 7500 125 12500 125 12500 125 12500 500 50000 
ನೂಲುವುದು 200 2600 375 5000 475 6500 475 6500 475 6500 2000 27100 
ಪಕ್ರಿಯೆ 50 350 100 900 210 1500 220 1575 210 1575 790 5900 
ಉಡುಪುಗಳು 500 40000 750 60000 1250 100000 1250 100000 1250 100000 5000 400000 
ಟೆಕ್ನಿಕಲ್‌ 200 250 400 425 425 
ಟೆಕ್ಸ್‌ 1500 1700 2800 3000 3000 1700 12000 
ಮೊತ್ತ 1002 50450 1552 76100 2462 124300 2497 124575 2487 124575 10000 500000 















































(14) ಜವಳಿ ಮತ್ತು ಉಡುಪಿನ ಘಟಕಗಳ ಭೌಗೋಳಿಕ ಚದರುವಿಕೆ 


(೩) ಪ್ರಾದೇಶಿಕ ಅಸಮತೋಲನ ಮತ್ತು ಉದ್ಯೋಗವನ್ನು ರಾಜ್ಯದ ಹಿಂದುಳಿದ ಪ್ರದೇಶಗಳ ಬೆಳವಣಿಗೆಗಾಗಿ ಮತ್ತು ಉತ್ತೇಜಿಸುವ 
ಸಲುವಾಗಿ, ನೀತಿಯು ಗುರುತಿಸಲ್ಪಟ್ಟ ಪ್ರದೇಶಗಳಲ್ಲಿ ಜವಳಿ ಮತ್ತು ಉಡುಪಿನ ಘಟಕಗಳ ಬೌಗೋಳಿಕ ಚದರುವಿಕೆಯ ಮೇಲೆ 


ಕೇಂದ್ರೀಕರಿಸುವುದು. 
(0) ರಾಜ್ಯವನ್ನು ಕೆಳಗಿನಂತೆ ಮೂರು ವಲಯಗಳಾಗಿ ವರ್ಗಿಕರಿಸುವುದು: 
(1) ವಲಯ 81: ಜವಳಿ ಚಟುವಟಿಕೆಗಳಿಗಾಗಿ ಸಾಮರ್ಥ್ಯವಿರುವ ಹಿಂದುಳಿದ ಜಿಲ್ಲೆಗಳು ಗರಿಷ್ಟ ಅನುಕೂಲಗಳನ್ನು 
ಪಡೆಯುವುವು. 
(11) ವಲಯ 2: ತುಲನಾತ್ಮಕವಾಗಿ ಜವಳಿ ಸರಣಿಯ ದೃಷ್ಟಿಕೋನದಿಂದ ಅಭಿವೃದ್ಧಿಗೊ೦ಡ ಪ್ರದೇಶಗಳು ಮತ್ತು ಅತೀ ಕಡಿಮೆ 


ಅಥವಾ ಜವಳಿ ಚಟುವಟಿಕೆಗಳಿಲ್ಲದ ಜಿಲ್ಲೆಗಳು ಮತ್ತು ಬೆ೦ಗಳೂರು ನಗರ ಜಿಲ್ಲೆಯ ಆನೇಕಲ್‌ ತಾಲೂಕು ವಲಯ 2 

ರಲ್ಲಿ ವರ್ಗೀಕರಿಸಲಾಗುವುದು, ಇವು ಕಡಿಮೆ ಅನುಕೂಲಗಳನ್ನು ಪಡೆಯುವುವು. 

ಟಿಪ್ಪಣಿ: 

(೩೩) ಪ್ರೋತ್ಸಾಹ ಮತ್ತು ರಿಯಾಯಿತಿ ವಿಸ್ತರಣೆ ಉದ್ದೇಶಗಳಿಗಾಗಿ ವಲಯ 1 ರಲ್ಲಿನ ಜಿಲ್ಲೆಯ ಬೃಹತ್‌ನಗರ 
ಪಾಲಿಕೆ. ಮತ್ತು ನಗರಸಭೆ ಮಿತಿಗಳಲ್ಲಿರುವ ಎಲ್ಲಾ ಘಟಕಗಳನ್ನು ವಲಯ 2 ರಯಲ್ಲಿರುವಂತೆ 
ವರ್ಗೀಕರಿಸುವುದು. 


೮೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ 


ಭಾಗ೧ 





(15) 


(00) 


ವಲಯ 2 ರ ಜಿಲ್ಲೆಯ ಬೃಹತ್‌ನಗರ ಪಾಲಿಕೆ ಮತ್ತು ನಗರಸಭೆ ಮಿತಿಗಳಲ್ಲಿರುವ ಎಲ್ಲಾ ಘಟಕಗಳು ವಲಯ 


2 ರಲ್ಲಿಯೇ ಪ್ರೋತ್ಸಾಹ ಮತ್ತು ರಿಯಾಯಿತಿಗಳ ಅರ್ಹತೆಗೆ ಮುಂದುವರೆಯುವುದು. 


(111) 


ಯಾವುದೇ ಧನಸಹಾಯವನ್ನು ಒದಗಿಸಲಾಗುವುದಿಲ್ಲ. 


(0) ಆದಾಗ್ಯೂ, ಎಸ್‌ಪಿವಿ 


ಗಳಿಗೆ. / 


ಯೋಜನಾ ಪಸ್ತಾಪಿತರಿಗೆ 


ಕಾರ್ಯಗತಗೊಳಿಸಿರುವುದೆ೦ದು ಗಣನೆಗೆ ತೆಗೆದುಕೊಳ್ಳದೆ ಈ ಕೆಳಗಿನ ನೆರವುಗಳ 


(1) 
(11) 
(111) 
(1೪) 
(6) 


ರಾಜ್ಯದಲ್ಲಿ ಸಾಮರ್ಥ್ಯವುಳ್ಳ ಜವಳಿ 


ಬ್ರೌನ್‌ ಪೀಲ್ಡ್‌ ಸಮೂಹ ಅಭಿವೃದ್ಧಿ 
ಸಾಮಾನ್ಯ ಎಫ್ಯುಯೆಂಟ್‌ ಟ್ರೀಟ್ಮೆಂಟ್‌ ಪ್ಲ್ಯಾಂಟ್‌ ಹ ಅಪಾಯಕಾರಿ ತ್ಯಾಜ್ಯ ವಿಲೇವಾರಿ ಸೌಕರ್ಯ 
ಸಾಮರ್ಥ್ಯ ವರ್ಧಕ ಬೆಂಬಲ 

ಮಾನವ ಸಂಪನ್ಮೂಲ ೬ ಪರಿಸರ ಅಂಗೀಕಾರಕ್ಕಾಗಿ ಸಹಾಯ 
ವಲಯಗಳೊಂದಿಗೆ ಅದೇ ತಾರ್ಕಿಕ ವಿವರಣೆಯೊಂದಿಗೆ ವಲಯಗಳ ವಿಂಗಡಣೆಯನ್ನು 


ಅನುಬಂಧ 4 ಹ ಅನುಬಂಧ 5 ರಲ್ಲಿ ತೋರಿಸಿರುವುದು. 


ನೀಡಲಾಗುವ ಪ್ರೋತ್ಸಾಹನಗಳು 


ಪ್ರಸ್ಥಾಪಿಸಿದ 


ನ್ನು ಒದಗಿಸಲಾಗುವುದು; 


ವಲಯ 3: ಆನೇಕಲ್‌ ತಾಲೂಕನ್ನು ಹೊರತು ಪಡಿಸಿ ಬೆ೦ಗಳೂರು ನಗರ ಜಿಲ್ಲೆಯಲ್ಲಿ ಇರುವ ಪ್ರದೇಶಗಳಿಗೆ ನೀತಿಯಡಿ 


ನೆರವುಗಳು. ಯಾವ ವಲಯಗಳಲ್ಲಿ 


ರಾಜ್ಯದಲ್ಲಿ ಜವಳಿ ಕ್ಷೇತ್ರದ ಅಭಿವೃದ್ಧಿಯ ಸಲುವಾಗಿ, ಮು೦ಬರುವ ಜವಳಿ ನೀತಿ 2013-2018 ಯು ಪ್ರೋತ್ಸಾಹಕ ಧನವನ್ನು ನೀಡಿ ಜವಳಿ 
ಕ್ಷೇತ್ರದ ವಿವಿಧ ಮೌಲ್ಯ ಸರಣಿಯಲ್ಲಿ ಬಂಡವಾಳ ಹೂಡಲು ಉದ್ಯಮಗಳಿಗೆ ಬೆಂಬಲವನ್ನು ನೀಡುವುದು. ಪ್ರೋತ್ಸಾಹ ಧನದ ಯೋಜನೆ, ಅದರ 
ಉದ್ದೇಶ, ಅರ್ಹತೆ ಮತ್ತು ಸಹಾಯ ಒದಗಿಸುವ ವಿವಿಧ ಸೌಲಭ್ಯಗಳು ಮತ್ತು ಹಣಕಾಸು ಮಾದರಿಗಳನ್ನು ಇಲ್ಲಿ ಏವರಿಸಲಾಗಿದೆ: 





(೮೬ 


24 
೦ 


ಪ್ರೋತ್ಸಾಹಕ ಧನ 


ಗು 


ವಲಯ 1 


ವಲಯ 2 








ಖಾಸ 





(೩) ಸಾಲ ಸಂಪರ್ಕ ಬಂಡವಾಳ 
ಸಹಾಯಧನ 


(1) ಸಾಮಾನ್ಯ ವಿಭಾಗ 


(11) ಹೆಚ್ಚುವರಿ ಸಹಾಯಧನ 
(೩೩) ನಿಯೋಜಿತ ಜವಳಿ ಪಾರ್ಕುಗಳ 
ಘಟಕಗಳು 
































ಬಂಡವಾಳ ಆವರಣ ಪ್ರೋತ್ಸಾಹ ಧನದ ಬಂಡವಾಳ ಆವರಣ | ಪ್ರೋತ್ಸಾಹ ಧನದ 
ಪ್ರಮಾಣ ಪ್ರಮಾಣ 
ಎಮ್‌ಎಸ್‌ಎಮ್‌ಇ ಸ್ಥಿರ ಆಸ್ತಿಗಳ 20% ಎಮ್‌ಎಸ್‌ಎಮ್‌ಇ ಸ್ಥಿರ ಆಸ್ತಿಗಳ 
ಯೋಜನೆಗಳು ಯೋಜನೆಗಳು 15% 
(ರೂ. 10 ಕೋಟಿ (ರೂ. 10 ಕೋಟಿ 
ತನಕ) ತನಕ) 
ರೂ...10 ಕೋಟಿ ಸ್ಥಿರ ಆಸ್ತಿಗಳ 20% ರೂ...10 ಕೋಟ ಸ್ಥಿರ ಆಸ್ತಿಗಳ 
ಯಿಂದ ರೂ. 25 ! ಅಥವಾ ರೂ.3 ಯಿಂದ ರೂ. 25 / 15% ಅಥವಾ 
ಕೋಟಿಗಳು ಕೋಟಿ, ಯಾವುದು ಕೋಟಿಗಳು ರೂ.2 ಕೋಟಿ, 
ಕಡಿಮೆಯೋ ಅದು ಯಾವುದು 
ರೂ. 26 ಕೋಟಿ ಸ್ಥಿರ ಆಸ್ತಿಗಳ 20% ಟು ಸವಸ 
ಯಿಂದ ರೂ 50 / ಅಥವಾ ರೂ.4 ರೂ... 26 ಕೋಟಿ ಸ್ಥಿರ ಆಸ್ತಿಗಳ 
ಕೋಟಿಗಳು ಕೋಟಿ, ಯಾವುದು ಯಿಂದ ರೂ 50115% ಅಥವಾ 
ಕಡಿಮೆಯೋ ಅದು ಕೋಟಿಗಳು ರೂ.3 ಕೋಟಿ, 
ರೂ. 51 ಕೋಟಿ | ಸ್ಥಿರ ಆಸ್ತಿಗಳ 20% ಮಸಾಪುದು 
ಯಿಂದ ರೂ 99 | ಅಥವಾ ರೂ.6 ಕಡಿಮೆಯೋ ಅದು 
ಕೋಟಿಗಳು ಕೋಟಿ, ಯಾವುದು ರೂ..51 ಕೋಟಿ ಸ್ಥಿರ ಆಸ್ತಿಗಳ 
ಕಡಿಮೆಯೋ ಅದು ಯಿಂದ ರೂ 99/115% ಅಥವಾ 
ಸ್ಥಿರಾಸ್ತಿಗಳ ಮೇಲೆ 5% ಅಥವಾ ರೂ. 10 ಲಕ್ಷ, | | ಕೋಟಿಗಳು ರೂ.5. ಕೋಟಿ, 
ಯಾವುದು ಕಡಿಮೆಯೋ ಅದು ಯಾವುದು 
ಸ್ಥಿರಾಸ್ತಿಗಳ ಮೇಲೆ 20% ಅಥವಾ ರೂ. 20 ಕಡಿಮೆಯೋ ಅದು 


ಲಕ್ಷ, ಯಾವುದು ಕಡಿಮೆಯೋ ಅದು 
ಸ್ಥಿರಾಸ್ತಿಗಳ ಮೇಲೆ 5% ಅಥವಾ ರೂ. 5 ಲಕ್ಷ, 
ಯಾವುದು ಕಡಿಮೆಯೋ ಅದು 

ಸ್ಥಾವರ ಮತ್ತು ಯಂತ್ರೋಪಕರಣಗಳ ಮೌಲ್ಯದ 


ಮೇಲೆ ಹೆಚ್ಚುವರಿ 10% ಅಥವಾ ರೂ. 25 ಲಕ್ಷ, 
ಯಾವುದು ಕಡಿಮೆಯೋ ಅದು. 























ಸ್ಥಿರಾಸ್ತಿಗಳ ಮೇಲೆ 5% ಅಥವಾ ರೂ. 10 ಲಕ್ಷ, 


ಯಾವುದು ಕಡಿಮೆಯೋ ಅದು 
ಸ್ಥಿರಾಸ್ತಿಗಳ ಮೇಲೆ 20% ಅಥವಾ ರೂ. 20 


ಲಕ್ಷ, ಯಾವುದು ಕಡಿಮೆಯೋ ಅದು 


ಸ್ಥಿರಾಸ್ತಿಗಳ ಮೇಲೆ 5% ಅಥವಾ ರೂ. 5 ಲಕ್ಷ. 
ಯಾವುದು ಕಡಿಮೆಯೋ ಅದು 

















ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ೮೪೭ 
ತ್ರ 
ಪ್ರೋತ್ಸಾಹಕ ಧನ ವಲಯ 1 ವಲಯ 2 
ಸಂ. ವ 
(66) ಎಸ್‌ಸಿ/ಎಸ್‌ಟಿ ವರ್ಗ ಸ್ಥಾವರ ಮತ್ತು ಯಂತ್ರೋಪಕರಣದ | ಸ್ಥಾವರ ಮತ್ತು ಯಂತ್ರೋಪಕರಣಗಳ ಮೌಲ್ಯದ 


(00) ದೌರ್ಬಲ್ಯವರುವ ವ್ಯಕ್ತಿಗಳು / ಅರ್ಹತೆಯ ಮೇಲೆ ಹೆಚ್ಚುವರಿ 20% ಅಥವಾ | ಮೇಲೆ ಹೆಚ್ಚುವರಿ 10% ಅಥವಾ ರೂ. 25 ಲಕ್ಷ, 


ಅಲಸಂಖ್ಣಾತರು / ಮಾಜಿ ಸೈನಿಕರು / ರೂ.30ಲಕ್ಷ, ಯಾವುದು ಕಡಿಮೆಯೋ ಅದು ಯಾವುದು ಕಡಿಮೆಯೋ ಅದು. 


ಮಹಿಳೆಯರು ಸ್ವಚ್ಛತೆ ಮತ್ತು ಪರಿಸರ ಸ್ನೇಹೀ ತಂತ್ರಜ್ಞಾನವನ್ನು ಸ್ಥಾವರ ಮತ್ತು ಯಂತ್ರೋಪಕರಣದ 
(0) ವಿಶೇಷ ಸಾಲ ಸಂಪರ್ಕ ಬಂಡವಾಳ | ಪೋತ್ಸಾಹಿಸಲು ಅಳವಡಿಸಲಾದ ಸ್ಥಾವರ ಮತ್ತು | ಅರ್ಹತೆಯ ಮೇಲೆ ಹೆಚ್ಚುವರಿ 10% ಅಥವಾ 
ಸಹಾಯಧನ ಯಂತ್ರೋಪಕರಣಗಳ ಮೌಲ್ಯದ ಮೇಲೆ | ರೂ.20ಲಕ್ಷ. ಯಾವುದು ಕಡಿಮೆಯೋ ಅದು 
(1) ತಾಂತ್ರಿ ಜವಳಿ ಘಟಕಗಳು ಹೆಚ್ಚುವರಿ 20%. ಅಥವಾ ರೂ.20ಲಕ್ಷ, | ಸ್ವಚ್ಛತೆ ಮತ್ತು ಪರಿಸರ ಸ್ನೇಹೀ ತಂತ್ರಜ್ಞಾನವನ್ನು 
(11) ಏಕೀಕೃತ ಘಟಕಗಳು ಯ ಸು ನ, ಸತಾರ ಆ ವಡಿಸಲಾಬ ಸ್ಪಷತ ಹುತ್ತು 
ಸ ಯಂತ್ರೋಪಕರಣಗಳ ಮೌಲ್ಯದ ಮೇಲೆ 


ಸು 


ಹೆಚ್ಚುವರಿ 20% ಅಥವಾ ರೂ.20ಲಕ್ಷ. 
ಯಾವುದು ಕಡಿಮೆಯೋ ಅದು. 


(ಜವಳಿ ಒಂದು ಮೌಲ್ಯ ಸರಣಿ 
ಚಟುವಟಿಕೆಗಿಂತ ಅಧಿಕವಿರುವ 
ಘಟಕಗಳು) 


(111) ಪರಿಸರ ಸ್ನೇಹೀ ಘಟಕಗಳು 








ಬಡ್ಡಿ ಸಹಾಯಧನ ಉದ್ಯಮಿಗಳಿಗೆ ಸಹಾಯ ಮಾಡುವ ಸಲುವಾಗಿ, ಬಡ್ಡಿ ಸಹಾಯಧನವನ್ನು 99 ಕೋಟಿಗಳ ತನಕ 


ಹೂಡಿಕೆಗಳನ್ನು ಮಾಡುವ ಉದ್ಯಮಿಗಳಿಗೆ ನೀಡಲಾಗುವುದು. 

ಅನ್ವಯಿಸುವ ಸಾಲ ಸಂಪರ್ಕ ಬಂಡವಾಳ ಸಹಾಯಧನ (ಸಾಮಾನ್ಯ ವರ್ಗ) ಮೊತ್ತವನ್ನು 

ಪ್ರೋತ್ಸಾಹ ನೀಡಿದ ವಿಭಾಗ (1 ರಲ್ಲಿನ ಮೊತ್ತದಲ್ಲಿ ಈ ಕೆಳಗಿನಂತೆ ವಿಭಜಿಸಲಾಗುವುದು: 

(ಬ) ಅವಶ್ಯ ಅಭಿವೃದ್ಧಿ ಮೈಲುಗಲ್ಲನ್ನು ಪೂರೈಸುವ ಮೇರೆಗೆ ಅನುಮೋದಿತ ಮೊತ್ತದ 50%. 

(0) ಬ್ಯಾಂಕುಗಳು / ಹಣಕಾಸು ಸಂಸ್ಥೆಗಳ ಅವಶ್ಯ ಹಣಕಾಸು ಮೈಲುಗಲ್ಲುಗಳನ್ನು ಪೂರೈಸುವ 
ಮೇರೆಗೆ ಅನುಮೋದಿತ ಮೊತ್ತದ 50% ಐದು ವರ್ಷದ ಬಡ್ಡಿ ಸಹಾಯಧನ. 

ಒದಗಿಸಿದ ಬಡ್ಡಿ ಸಹಾಯಧನವು ಪ್ರೋತ್ಸಾಹ ನೀಡುವ ವಿಭಾಗ (ರಲ್ಲಿನ ಮೊತ್ತದಲ್ಲಿ 

ಉಲ್ಲೇಖಿಸಿರುವಂತೆ ಯಾವುದೇ ಸಂದರ್ಭದಲ್ಲಿ ಮಿತಿಯನ್ನು ಮೀರುವುದಿಲ್ಲ. 





ಪ್ರವೇಶ ತೆರಿಗೆ ಸ್ವಂತ ವಿದ್ಯುತ್‌ ಉತ್ಪಾದನೆ ಮತ್ತು ಸಾಮಾನ್ಯ ಎಫ್ಲ್ಯುಯೆಂಟ್‌ ಟ್ರೀಟ್ಮೆಂಟ್‌ ಮತ್ತು ತ್ಯಾಜ್ಯ ವಿಲೇವಾರಿ 
ಸೌಕರ್ಯಗಳಿಗಾಗಿ ಸ್ಥಾವರ ೬ ಯಂತ್ರ ಮತ್ತು ಉಪಕರಣಗಳನ್ನೊಳಗೊ೦ಂಡ ಬ೦ಡವಾಳ ಸರಕಿನ 


ಮೇಲೆ ಪೂರ್ಣ ಮರುಪಾವತಿ. 





ಮುದ್ರಾಂಕ ಸುಂಕ ಮರುಪಾವತಿ ಪೂರ್ಣ ಮರುಪಾವತಿ ಅನುಗುಣವಾಗಿ: 50% ಮರುಪಾವತಿ ಅನುಗುಣವಾಗಿ: 


(1) ಕೈಗಾರಿಕಾ ಜಮೀನು. / ಮಂಜೂರಾದ 
ನಿವೇಶನಗಳ ಗುತ್ತಿಗೆ, ಗುತ್ತಿಗೆ ಹಾಗೂ 
ಮಾರಾಟ ಮತ್ತು ಮಾರಾಟ ಪತ್ರಗಳ 
ಸಂಬಂಧವಾಗಿ. 

(11) ಗುತ್ತಿಗೆಯ ಮೇಲೆ ಪಡೆದ ಕೈಗಾರಿಕಾ ಕಟ್ಟಡ 
/ ನಿವೇಶನಗಳ ಸ೦ಬಂ೦ಧವಾಗಿ. 

(111) ಬ್ಯಾಂಕುಗಳು / ಆರ್ಥಿಕ ಸಂಸ್ಥೆಗಳು ಮತ್ತು 
ಕರ್ನಾಟಕ ಸರ್ಕಾರ / ಭಾರತ ಸರ್ಕಾರದ 
ಇತರ ಸಂಸ್ಥೆಗಳಿಂದ ದೀರ್ಫಾವಧಿ 
ನಿಧಿಗಳನ್ನು ಪಡೆಯುವ ಉದ್ದೇಶದಿಂದ 
ಕೈಗೊಳ್ಳಲಾದ ಒತ್ತೆ. ಒಪ್ಪಂದ, ಗಿರವಿ 
ಒಪ್ಪಂದ ಇತ್ಯಾದಿಯಂಥ ಭದ್ರತಾ 
ದಾಖಲೆಗಳನ್ನು ಒಳಗೊಂಡ ಸಾಲ ಮತ್ತು 
ಕಡ ಒಪ್ಪಂದಗಳ ಸಂಬಂಧವಾಗಿ. 


(1) ಕೈಗಾರಿಕಾ ಜಮೀನು. / ಮಂಜೂರಾದ 
ನಿವೇಶನಗಳ ಗುತ್ತಿಗೆ, ಗುತ್ತಿಗೆ ಹಾಗೂ 
ಮಾರಾಟ ಮತ್ತು ಮಾರಾಟ ಪತ್ರಗಳ 
ಸಂಬಂಧವಾಗಿ. 

(11) ಗುತ್ತಿಗೆಯ ಮೇಲೆ ಪಡೆದ ಕೈಗಾರಿಕಾ 
ಕಟ್ಟಡ / ನಿವೇಶನಗಳ ಸಂಬಂಧವಾಗಿ. 

(111) ಬ್ಯಾಂಕುಗಳು/ ಆರ್ಥಿಕ ಸಂಸ್ಥೆಗಳು ಮತ್ತು 
ಕರ್ನಾಟಕ ಸರ್ಕಾರ/ ಭಾರತ ಸರ್ಕಾರದ 
ಇತರ ಸಂಸ್ಥೆಗಳಿಂದ ದೀರ್ಫಾವಧಿ 
ನಿಧಿಗಳನ್ನು ಪಡೆಯುವ ಉದ್ದೇಶದಿಂದ 
ಕೈಗೊಳ್ಳಲಾದ ಒತ್ತೆ. ಒಪ್ಪಂದ, ಗಿರವಿ 
ಒಪ್ಪಂದ ಇತ್ಯಾದಿಯಂಥ ಭದ್ರತಾ 
ದಾಖಲೆಗಳನ್ನು ಒಳಗೊ೦ಡ ಸಾಲ ಮತ್ತು 
ಕಡ ಒಪ್ಪಂದಗಳ ಸಂಬಂಧವಾಗಿ. 











ಗ್ರೀನ್‌ಫೀಲ್ಡ್‌ ಜವಳಿ ಪಾರ್ಕುಗಳಿಗಾಗಿ |: ಯೋಜನಾ ವೆಚ್ಚದ 40% ಅಥವಾ ರೂ.20 | ಯೋಜನಾ ವೆಚ್ಚದ 40% ಅಥವಾ ರೂ.20 
ಸಾಮಾನ್ಯ ಮೂಲಭೂತ ಸೌಕರ್ಯ ಕೋಟಿಗಳು, ಯಾವುದು ಕಡಿಮೆಯೋ ಅದು ಕೋಟಿಗಳು, ಯಾವುದು ಕಡಿಮೆಯೋ ಅದು 


(1) ಯಾವುದೇ ಕೇಂದ್ರ ಸರಕಾರ ಯೋಜನಾ ವೆಚ್ಚದ 10% ಅಥವಾ ರೂ.10 | ಯೋಜನಾ ವೆಚ್ಚದ 10% ಅಥವಾ ರೂ.1 
ಯೋಜನೆಗಳಡಿ ಅನುಮೋದಿತ ಕೋಟಿಗಳು, ಯಾವುದು ಕಡಿಮೆಯೋ ಅದು ಕೋಟಿಗಳು, ಯಾವುದು ಕಡಿಮೆಯೋ ಅದು 
ಯೋಜನೆಗಳು 










































































೮೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ಭಾಗ೧ 
ಕ್ರ 
ಪ್ರೋತ್ಸಾಹಕ ಧನ ವಲಯ 1 ವಲಯ 2 
ಸಂ. ಣಃ 
6 / ಬ್ರೌನ್‌ ಫೀಲ್ಡ್‌ ಸಮೂಹ ಅಭಿವೃದ್ಧಿ ಯೋಜನಾ ವೆಚ್ಚದ 40% ಅಥವಾ ರೂ.12 ಕೋಟಿಗಳು, ಯಾವುದು ಕಡಿಮೆಯೋ ಅದು 
7 (| ಹಿಂದುಳಿದ ಪ್ರದೇಶಗಳಲ್ಲಿ ನಿರ್ದಿಷ್ಟ ಜವಳಿ , ನಿರ್ದಿಷ್ಟ ಜವಳಿ ವಲಯಗಳಲ್ಲಿ ಸಾಮಾನ್ಯ ಮೂಲಭೂತ ಸೌಕರ್ಯಗಳಿಗಾಗಿ, ಯೋಜನಾ ವೆಚ್ಚದ 
ವಲಯಗಳು 40% ಅಥವಾ ರೂ. 25 ಕೋಟಿಗಳು, ಯಾವುದು ಕಡಿಮೆಯೋ ಅದು. ಹಂಚಿಕೆಯ 10% 
ಹಣವನ್ನು ವಲಯಕ್ಕೆ ವಿದ್ಯುತ್‌ ಸಂಪರ್ಕ ಒದಗಿಸಲು ಬಳಸಲಾಗುವುದು. 
ಕೆಳಗಿನ ಸಾಲ ಸಂಪರ್ಕ ಬ೦ಡವಾಳ ಸಹಾಯಧನವನ್ನು ನಿರ್ದಿಷ್ಟ ಜವಳಿ ವಲಯಗಳ ಘಟಕಗಳಿಗೆ 
ನೀಡಲಾಗುವುದು: 
ಬಂಡವಾಳ ಆವರಣ ಪ್ರೋತ್ಸಾಹ ಧನದ ಪ್ರಮಾಣ 
ಎಮ್‌ಎಸ್‌ಎಮ್‌ಇ ಯೋಜನೆಗಳು ಸ್ಥಿರಾಸ್ತಿಗಳ 20% 
(ರೂ. 10 ಕೋಟಿಗಳ ತನಕ) 
ರೂ.5 ಕೋಟಿಯಿಂದ ರೂ.25 ಕೋಟಿ ಸ್ಥಿರಾಸ್ತಿಗಳ 20%. ಅಥವಾ ರೂ.3 ಕೋಟಿ, 
ಯಾವುದು ಕಡಿಮೆಯೋ ಅದು. 
ರೂ.26 ಕೋಟಿಯಿಂದ ರೂ.50 ಸ್ಥಿರಾಸ್ತಿಗಳ 20%. ಅಥವಾ ರೂ.4 ಕೋಟಿ, 
ಕೋಟಿ ಯಾವುದು ಕಡಿಮೆಯೋ ಅದು. 
ರೂ..51 ಕೋಟಿಯಿಂದ ರೂ.99 ಸ್ಥಿರಾಸ್ತಿಗಳ 20%. ಅಥವಾ ರೂ.6 ಕೋಟಿ, 
ಕೋಟಿ ಯಾವುದು ಕಡಿಮೆಯೋ ಅದು. 
ಪ್ರೋತ್ಸಾಹ ನೀಡಿದ ವಿಭಾಗ (2)ರಲ್ಲಿ ಉಲ್ಲೇಖಿಸಿರುವಂತೆ ಘಟಕಗಳಿಗೆ ಬಡ್ಡಿ ಸಹಾಯಧನವು 
ಅನ್ವಯಿಸುವುದು. 
8 ವಿದ್ಯುತ್‌ ಸಹಾಯಧನ ಪ್ರತಿ ಯುನಿಟ್‌ ಗೆ ರೂ 1.00 ರಂತೆ ವಿದ್ಯುತ್‌ ವೆಚ್ಚದ ಮರುಪಾವತಿ 
(1) ತಾಂತ್ರಿಕ ಜವಳಿಯನ್ನೊಳಗೊಂಡ ಸ್‌ ಹೈ-ಟೆಕ್‌ ವಿದ್ಯುತ್‌ ಮಗ್ಗ ಘಟಕಗಳ ಸಂದರ್ಭದಲ್ಲಿ ವಿದ್ಯುತ್‌ ಸಂಪರ್ಕವು 20 ಎಚ್‌ಪಿ ಗಿಂತ 
ಜವಳಿಯ ಎಲ್ಲಾ ಮೌಲ್ಯ ಸರಣಿಯ ಹೆಚ್ಚಿರಬೇಕು. 
ಚಟುವಟಿಕೆ ಪ್ರತಿ ಘಟಕಕ್ಕೆ ರೂ 100 ರಂತೆ ವಿದ್ಯುತ್‌ ವೆಚ್ಚದ ಮರುಪಾವತಿ 
(1) ಗ್ರೀನ್‌ ಫೀಲ್ಡ್‌ ಜವಳಿ ಪಾರ್ಕುಗಳು/ 
ಬ್ರೌನ್‌ ಫೀಲ್ಡ್‌ ಸಮೂಹ ಅಭಿವೃದ್ಧಿ/ 
ಹಿಂದುಳಿದ ಪ್ರದೇಶಗಳಲ್ಲಿ ನಿರ್ದಿಷ್ಟ ಜವಳಿ 
ವಲಯಗಳಲ್ಲಿನ ಇಟಿಪಿ ಘಟಕಗಳಿಗೆ 
9ೂ ಸಾಮಾನ್ಯ ಎಫ್ಲ್ಯುಯೆಂಟ್‌ ಟ್ರೀಟ್ಮೆಂಟ್‌ (ಬ ಯೋಜನಾ ವೆಚ್ಚದ 50% ಅಥವಾ ರೂ.5.00 ಕೋಟಿ, ಯಾವುದು ಕಡಿಮೆಯೋ ಅದು 
ಸ್ಥಾವರ ಮತ್ತು ಅಪಾಯಕಾರಿ ತ್ಯಾಜ್ಯ (0) ಕೈಮಗ್ಗ ಕ್ಷೇತ್ರಕ್ಕೆ - ಯೋಜನಾ ವೆಚ್ಚದ 80% ಅಥವಾ ರೂ.1.00 ಕೋಟಿ, ಯಾವುದು 
ವಿಲೇವಾರಿ ಸೌಲಭ್ಯ ಕಡಿಮೆಯೋ ಅದು. 
(0 ) ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಯ ಸಹಾಯ ಪಡೆದ ಯೋಜನೆಗಳಿಗೆ - 
ಯೋಜನಾ ವೆಚ್ಚದ 20% ಅಥವಾ ರೂ.5.00 ಕೋಟಿ, ಯಾವುದು ಕಡಿಮೆಯೋ ಅದು. 
10 / ಮೆಗಾ ಯೋಜನೆಗಳು ಕೆಳಗೆ ಉಲ್ಲೇಖಿಸಿರುವ ಪ್ರೋತ್ಸಾಹ ಧನದ ಒಟ್ಟಾರೆ ಮೊತ್ತವು ಯೋಜನಾ ವೆಚ್ಚದ 15% ಅಥವಾ 











ರೂ. 50 ಕೋಟಿ, ಯಾವುದು ಕಡಿಮೆಯೋ ಅದು. 


(ಬ... ಸಾಲ ಸಂಪರ್ಕ ಬಂಡವಾಳ ಧನಸಹಾಯ - ಯೋಜನಾ ವೆಚ್ಚದ 10% ಅಥವಾ ರೂ. 
10 ಕೋಟಿ, ಯಾವುದು ಕಡಿಮೆಯೋ ಅದು. 

ರಾಜ್ಯ ತೆರಿಗೆಗಳು, ಸುಂಕಗಳು ೬ ಶಾಸನಬದ್ಧ ತೆರಿಗೆಗಳ ಖರ್ಚಿನ ಮರುಪಾವತಿ - ಒಟ್ಟು 
ಪ್ರಮಾಣದ ತೆರಿಗೆಯನ್ನು ರಾಜ್ಯ ಮತ್ತು ಸ್ಥಳೀಯ ತೆರಿಗೆ ಮತ್ತು ಲೆವಿಯಿಂದ (ಮಾರಾಟ 
ತೆರಿಗೆ, ವಹಿವಾಟು ತೆರಿಗೆ, ಕೆಲಸ ಒಪ್ಪಂದ ತೆರಿಗೆ, ಸೆಸ್‌ ಇತ್ಯಾದಿ ಸೇರಿದಂತೆ) ಆಕರಣೆ 
ಮೇಲೆ 10% ವರೆಗೆ. 

ಎಂಪ್ಲಾಯೀಸ್‌ ಸ್ಟೇಟ್‌ ಇನ್ಶೂರೆನ್ಸ್‌ ಎಂಪ್ಲಾಯೀಸ್‌ ಪ್ರಾವಿಡೆಂಟ್‌ ಫಂಡ್‌ನ ಮರುಪಾವತಿ 
- ನೌಕರನ ಇಎಸ್‌ಐ ಮತ್ತು ಇಪಿಎಫ್‌ ಖಾತೆಗೆ ಮಾಲೀಕರ ಕೊಡುಗೆಯ 50% ವರೆಗೆ 
ಮರುಪಾವತಿ. 


ಪ್ರವೇಶ ತೆರಿಗೆಯ ಮರುಪಾವತಿ - ಘಟಕಗಳ ಅಗತ್ಯಕ್ಕನುಸಾರವಾಗಿ ಸ್ಥಾವರ ಮತ್ತು 
ಯಂತ್ರದ ಮೇಲಿನ ಪ್ರವೇಶ ತೆರಿಗೆಯ 100%. 


(0) 


(0) 


(6) 







































































ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ೮೪೯ 
ಕ್ರ 

1 ಪ್ರೋತ್ಸಾಹಕ ಧನ ವಲಯ 1 ವಲಯ 2 

ಸಂ. ಣೆ 

(೦) ಮುದ್ರಾಂಕ ಸುಂಕದ ಮರುಪಾವತಿ - ಭೂಮಿ, ಸಾಲ, ದುಡಿಮೆ ಬಂಡವಾಳ, ಕಾನೂನು 
ದಾಖಲೆಗಳ ಮತ್ತು ಯಾವುದೇ ಇತರ ಯೋಜನಾ ದಾಖಲೆಗಳ ಮೇಲಿನ ಮುದ್ರಾಂಕ 
ಸುಂಕದ 100%. 

(?) ವಿದ್ಯುತ್‌ ಧನಸಹಾಯ - ತಾಂತ್ರಿಕ ಜವಳಿ ಸೇರಿದಂತೆ ಜವಳಿ ಮೌಲ್ಯ ಸರಣಿಯ ಎಲ್ಲಾ 
ಚಟುವಟಿಕೆಗಳಿಗೆ ಪ್ರತಿ ಯುನಿಟ್‌ ಗೆ ರೂ.1.00 ರಂತೆ ವಿದ್ಯುತ್‌ ವೆಚ್ಚದ ಮರುಪಾವತಿ. ಹೈ- 
ಟೆಕ್‌ ವಿದ್ಯುತ್‌ ಮಗ್ಗ ಘಟಕಗಳ ಸ೦ದರ್ಭದಲ್ಲಿ ವಿದ್ಯುತ್‌ ಸಂಪರ್ಕವು 20 ಎಚಜ್‌ಪಿಗಿ೦ತ 
ಹೆಚ್ಚಿರಬೇಕು. 

ಜೆ 
11 ಸಾಮರ್ಥ್ಯ ವರ್ಧಕ ಬೆಂಬಲ 
(1) ಮಾರುಕಟ್ಟೆಯ ಅಭಿವೃದ್ಧಿ ಮತ್ತು ಪ್ರಸ್ತಾಪಿತ ವೆಚ್ಚದ 50% ಮರುಪಾವತಿ ಅಥವಾ ರೂ. 50 ಲಕ್ಷ, ಯಾವುದು ಕಡಿಮೆಯೋ ಅದು. 
ಬ್ರ್ಯಾಂಡಿಂಗ್‌ 

(0) ಎನ್ಯಾಸ ಅಭಿವೃದ್ಧಿ ಮತ್ತು ಉತ್ಪನ್ನ | ಪ್ರಸ್ತಾಪಿತ ವೆಚ್ಚದ 50% ಮರುಪಾವತಿ ಅಥವಾ ರೂ. 25 ಲಕ್ಷ, ಯಾವುದು ಕಡಿಮೆಯೋ ಅದು. 
ವೈವಿಧ್ಯೀಕರಣ 

ಟಟ ಮತ್ತು ಪ್ರಸ್ಥಾಪಿತ ವೆಚ್ಚದ 50% ಮರುಪಾವತಿ ಅಥವಾ ರೂ. 5 ಲಕ್ಷ. ಯಾವುದು ಕಡಿಮೆಯೋ ಅದು. 
ಅನುಸರಣೆಗಳು ಘೆ ಡ್‌ ಸ 

1) ಅಸ್ತಿತ್ವದಲ್ಲಿರುವ ಘಟಕಗಳ ಪರಿಸರ ಪ್ರತ್ಯೇಕವಾಗಿ ಪ್ರತೀ ಸಂದರ್ಭದಲ್ಲಿ ಅನ್ವಯವಾಗುವ ಇಂಧನ ಪರಿಶೀಲನೆ / ಜಲ ಪರಿಶೀಲನೆ / 
ಅನುಸರಣೆ ಮತ್ತು ಸಂಪನ್ಮೂಲ | ಪರಿಸರ ಅನುಸರಣೆಗಾಗಿ 50% ವರೆಗೆ, ಗರಿಷ್ಠ ರೂ.50000 ನೆರವು. 
ಸಂರಕ್ಷಣೆಗಾಗಿ ನೆರವು (3 ವರ್ಷಗಳಿಗೂ 
ಹೆಚ್ಚಿನ ಹಳೆಯ ಘಟಕಗಳು) 

13 ಉತ್ಕೃಷ್ಟತೆಯ ಕೇಂದ್ರ ರಾಜ್ಯದಲ್ಲಿ ಜವಳಿ ಉತ್ಕೃಷ್ಟತೆಯ ಕೇಂದ್ರವನ್ನು ಸ್ಥಾಪಿಸುವುದಕ್ಕಾಗಿ ರೂ.10 ಕೋಟಿ ನೆರವು. 

14 ಅಸ್ತಿತ್ವದಲ್ಲಿರುವ ಘಟಕಗಳಿಗೆ (ಬಿ. ಸಾಲ ಸಂಪರ್ಕ ಬಂಡವಾಳ ಸಹಾಯಧನ - ಸ್ಥಾವರ & ಯಂತ್ರ 
(ವಿಸ್ತರಣೆ/ವೈವಿಧ್ಯತೆ/ಆಧುನೀಕರಣ/ತಾಂತ್ರಿಕ ವಲಯ 1 ವಲಯ 2 
ಉನ್ನತೀಕರಣ) 

ಸ್ಥಾವರ ೬ ಯಂತ್ರದ ಮೌಲ್ಯದ 20% | ಸ್ಥಾವರ ಹ ಯಂತ್ರದ ಮೌಲ್ಯದ 15% 
ಅಥವಾ ರೂ. 1 ಕೋಟಿ, ಯಾವುದು | ಅಥವಾ ರೂ. 75 ಲಕ್ಷ, ಯಾವುದು 
ಕಡಿಮೆಯೋ ಅದು. ಕಡಿಮೆಯೋ ಅದು. 

(0) ಬಡ್ಡಿ ಸಹಾಯಧನ 

ಹೊಸ ಘಟಕಗಳಿಗೆ ಇರುವ ಮಾದರಿಯಲ್ಲಿಯೇ ವಿಸ್ತರಿಸುವುದು. ಒದಗಿಸಿದ ಬಡ್ಡಿ ಸಹಾಯಧನವು 

ಸಾಲ ಸಂಪರ್ಕ ಬಂಡವಾಳ ಸಹಾಯಧನ (14-ಏ) ವಿಭಾಗದಲ್ಲಿ ಉಲ್ಲೇಖಿಸಿರುವಂತೆ ಇರುವ 

ಮಿತಿಯನ್ನು ಯಾವುದೇ ಸ೦ದರ್ಭದಲ್ಲಿ ಮೀರುವುದಿಲ್ಲ. 
(16) ಸಾಮಾಜಿಕ ಬದ್ಧತೆಯನ್ನು ಉತ್ತಮಗೊಳಿಸುವತ್ತ ಪ್ರಯತ್ನ 
ಸಾಮಾಜಿಕ ಬದ್ಧತೆ ಮತ್ತು ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಉತ್ತಮಗೊಳಿಸುವ ಪ್ರಯತ್ನವು ಕರ್ನಾಟಕ ಸರಕಾರದ ಒಂದು 
ಭಾಗವಾಗಿರುವುದರಿ೦ದ, ಅನುಮೋದಿತ ಪ್ರೋತ್ಸಾಹ ಧನದ ಹೆಚ್ಚುವರಿ 5%, ಗರಿಷ್ಟ ರೂ.5.00 ಲಕ್ಷ, ಸಾಮಾಜಿಕ ಬದ್ಧತೆ ಮತ್ತು ಮಾನವ 
ಅಭಿವೃದ್ಧಿಯ ಅನುಸರಣೆಯನ್ನು ಸಂಧಿಸಲು ಯೋಜನೆಯ ಪಸ್ತಾಪಕರಿಗೆ ಬಿಡುಗಡೆಯಾಗುವುದು. ಈ ಮಧ್ಯಪವೇಶಕ್ಕಾಗಿ ಮೈಲುಗಲ್ಲುಗಳು 1 
ಉಪಯುಕ್ತತೆಯ ಮಾನದಂಡಗಳನ್ನು ಮಾರ್ಗಸೂಚಿಗಳಲ್ಲಿ ಕೈಮಗ್ಗ ಮತ್ತು ಜವಳಿ ಇಲಾಖೆಯು ನಿಗದಿಪಡಿಸುವುದು. 
(17) ಹೊರತುಪಡಿಸುವಿಕೆ ಮತ್ತು ಸಡಿಲಿಕೆಗಳು 


(೩) 


ಅರ್ಹರಾಗುವುದಿಲ್ಲ. 


(0) 


ಆದರೆ, ಎಸ್‌ಪಿವಿ ಗಳು / ಯೋಜನಾ ಪ್ರಸ್ತಾಪಕರಿಗೆ ಈ ಕೆಳಗಿನ ಸಹಾಯಗಳನ್ನು 


ವಲಯ 3 ಪ್ರದೇಶಗಳಲ್ಲಿ ಸ್ಥಾಪಿತವಾಗುವ ಎಲ್ಲಾ ಹೊಸ ಘಟಕಗಳು ಜವಳಿ ನೀತಿ 2013-2018 ರಡಿ ಪ್ರೋತ್ಸಾಹಧನಕ್ಕೆ 


(ತ 


್ನ ಪ್ರಸ್ತಾಪಿಸಿದ ಸಹಾಯವು ಯಾವ ವಲಯಗಳಲ್ಲಿ 


ಕಾರ್ಯಗತಗೊಳಿಸಿರುವುದೆಂದು ಗಣನೆಗೆ ತೆಗೆದುಕೊಳ್ಳದೇ, ಒದಗಿಸಲಾಗುವುದು. 
(1) ಬ್ರೌನ್‌ ಪೀಲ್ಡ್‌ ಸಮೂಹ ಅಭಿವೃದ್ಧಿ 


(11) 
(111) 
(11) 


ಸಾಮಾನ್ಯ ಎಫ್ಯುಯೆಂಟ್‌ ಟ್ರೀಟ್ಮೆಂಟ್‌ ಪ್ಲ್ಯಾಂಟ್‌ ಹ ಅಪಾಯಕಾರಿ ತ್ಯಾಜ್ಯ ವಿಲೇವಾರಿ ಸೌಕರ್ಯ 
ಸಾಮರ್ಥ್ಯ ವರ್ಧಕ ಬೆಂಬಲ 
ಮಾನವ ಸಂಪನ್ಮೂಲ ಮತ್ತು ಪರಿಸರ ಅಂಗೀಕಾರಕ್ಕಾಗಿ ನೆರವು 


೮೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ಭಾಗ೧ 





(ಅ) ಕ್ರೆಡಿಟ್‌ ಲಿಂಕ್ಸ್‌ ಬಂಡವಾಳ ಅನುದಾನ 


1) 
(11) 


(111) 


(1೪) 


ಉದ್ದೇಶ: ಉತ್ಪಾದನಾ ತಂತ್ರಜ್ಞಾನವನ್ನು ಆಧುನೀಕರಿಸಿ ಬೆಳವಣಿಕೆಯನ್ನು ರಾಜ್ಯಾದ್ಯಂತ ಚದುರಿಸುವ ಮೂಲಕ ಮತ್ತು ರಾಜ್ಯದಲ್ಲಿ 
ಜವಳಿ ಮತ್ತು ಉಡುಪುಗಳ ಉದ್ಯಮದಲ್ಲಿ ಹೊಸ ಹೂಡಿಕೆಗಳನ್ನು ಆಕರ್ಷಿಸುವುದು. 
ಅರ್ಹತೆ: ಈ ಕೆಳಗಿನವು ಅರ್ಹವಾಗಿರುವವು; 

(೩೩) ಸ್ಥಿರ ಆಸ್ತಿಗಳ ಮೇಲೆ ಕ್ರೆಡಿಟ್‌ ಲಿಂಕ್ಡ್‌ ಬಂಡವಾಳ ಅನುದಾನ - ಘಟಕವು ಸ್ಥಾಪಿಸಿದ ಸ್ಥಿರ ಆಸ್ತಿಗಳ ಮೌಲ್ಯದ 
ಮೇಲೆ ಲಭ್ಯವಾಗುವುದು. 

(00) ವಿಶೇಷ ಕ್ರೆಡಿಟ್‌ ಲಿಂಕ್ಡ್‌ ಬಂಡವಾಳ ಅನುದಾನ (ತಾಂತ್ರಿಕ ಜವಳಿ, ಸಂಯೋಜಿತ ಘಟಕಗಳು ಮತ್ತು ಪರಿಸರ ಸ್ನೇಹಿ 
ಘಟಕಗಳು) - ಘಟಕವು ಪಡೆದುಕೊ೦ಡ ಅರ್ಹ ಸ್ಥಾವರ ಮತ್ತು ಯಂತ್ರೋಪಕರಣಗಳ (ಪ್ಲಾಂಟ್‌ ೬ ಮೆಶಿನರಿ) 
ಮೌಲ್ಯದ ಮೇಲೆ ಲಭ್ಯವಾಗುವುದು. 

ಯೋಜನೆಯ ವೆಚ್ಚ / ಸ್ಥಿರ ಆಸ್ತಿಗಳ ವ್ಯಾಖ್ಯಾನ : ನೀತಿಯ ಅನ್ವಯ ಪ್ರೋತ್ಸಾಹಧನವನ್ನು ಲೆಕ್ಕಮಾಡುವ ಉದ್ದೇಶಕ್ಕಾಗಿ, 


ಯೋಜನೆಯ ವೆಚ್ಚ / ಸ್ಥಿರ ಆಸ್ತಿಗಳನ್ನು ಯೋಜನೆಗಾಗಿ ಸ್ಥಾಪಿಸಿದ. ಸ್ವತ್ತುಗಳು ಎ೦ದು ವರ್ಣಿಸಲಾಗುವುದು ಹಾಗೂ ಇದು 
ಸಾರಿಗೆ, ನಿರ್ಮಾಣ ಮತ್ತು ವಿದ್ಯುದೀಕರಣದೊಂದಿಗೆ ಕಾರ್ಲಾನೆ ಕಟ್ಟಡ, ಮೂಲಭೂತ ಸೌಕರ್ಯಗಳು (ಭೂಮಿ ಮತ್ತು ಭೂ 
ಅಭಿವೃದ್ಧಿಯ ಹೊರತಾಗಿ), ಸ್ಥಾವರ ಮತ್ತು ಯಂತ್ರೋಪಕರಣಗಳು ಮತ್ತಿತರ ಉತ್ಪಾದಕ ಸ್ವತ್ತುಗಳನ್ನು ಒಳಗೊಳ್ಳುವುದು. 
ನಿಧೀಕರಣ: ಯೋಜನಾ ಅವಧಿಯಲ್ಲಿ ಕ್ರೆಡಿಟ್‌ ಲಿಂಕ್ಟ್‌ ಬಂಡವಾಳ ಅನುದಾನವನ್ನು ಘಟಕಗಳಿಗೆ ಈ ಕೆಳಗಿನಂತೆ 
ಒದಗಿಸಲಾಗುವುದು; 

(೩8) ಸ್ಥಿರ ಆಸ್ತಿಗಳ ಮೇಲೆ ಕ್ರೆಡಿಟ್‌ ಲಿಂಕ್ಡ್‌ ಬಂಡವಾಳ ಅನುದಾನ 





























೫ ವಲಯ 1: 
ಹೂಡಿಕೆಯ ಪರಿಮಾಣ ಪ್ರೋತ್ಸಾಹಕ ಧನದ ಮೊತ್ತ 
ಎಮ್‌.ಎಸ್‌.ಎಮ್‌.ಈ ಯೋಜನೆಗಳು (ರೂ. 10 ಸ್ಥಿರ ಆಸ್ತಿಗಳ 20% 
ಕೋಟಿಗಳವರೆಗೆ) 
ರೂ.10 ಕೋಟಿಯಿ೦ದ ರೂ.25 ಕೋಟಿ ಸ್ಥಿರ ಆಸ್ತಿಗಳ 20% ಅಥವಾ ರೂ. 3.00 ಕೋಟಿ ಇವುಗಳಲ್ಲಿ 
ಯಾವುದು ಕಡಿಮೆಯೋ ಅದು. 
ರೂ.26 ಕೋಟಿಯಿಂದ ರೂ.50 ಕೋಟಿ ಸ್ಥಿರ ಆಸ್ತಿಗಳ 20% ಅಥವಾ ರೂ. 4.00 ಕೋಟಿ ಇವುಗಳಲ್ಲಿ 
ಯಾವುದು ಕಡಿಮೆಯೋ ಅದು. 
ರೂ.51 ಕೋಟಿಯಿ೦ದ ರೂ.99 ಕೋಟಿ ಸ್ಥಿರ ಆಸ್ತಿಗಳ 20% ಅಥವಾ ರೂ. 6.00 ಕೋಟಿ ಇವುಗಳಲ್ಲಿ 
ಯಾವುದು ಕಡಿಮೆಯೋ ಅದು. 
೫ ವಲಯ 2: 
ಹೂಡಿಕೆಯ ಆವರಣ ಪ್ರೋತ್ಸಾಹಕ ಧನದ ಮೊತ್ತ 
ಎಮ್‌.ಎಸ್‌.ಎಮ್‌.ಈ ಯೋಜನೆಗಳು (ರೂ. 10 ಸ್ಥಿರ ಆಸ್ತಿಗಳ 15% 
ಕೋಟಿಗಳವರೆಗೆ) 
ರೂ.10 ಕೋಟಿಯಿ೦ದ ರೂ.25 ಕೋಟಿ ಸ್ಥಿರ ಆಸ್ತಿಗಳ 15% ಅಥವಾ ರೂ. 2.00 ಕೋಟಿ ಇವುಗಳಲ್ಲಿ 


ಯಾವುದು ಕಡಿಮೆಯೋ ಅದು 





ರೂ.26 ಕೋಟಿಗಳಿಂದ ರೂ. 50 ಕೋಟಿಗಳು ಸ್ಥಿರ ಆಸ್ತಿಗಳ 15% ಅಥವಾ ರೂ. 3.00 ಕೋಟಿಗಳಲ್ಲಿ ಕಡಿಮೆ 


ಇದ್ದುದು 








ರೂ.51 ಕೋಟಿಗಳಿ೦ದ ರೂ. 99 ಕೋಟಿಗಳು ಸ್ಥಿರ ಆಸ್ತಿಗಳ 15% ಅಥವಾ ರೂ. 5.00 ಕೋಟಿಗಳಲ್ಲಿ ಕಡಿಮೆ 


ಇದ್ದುದು 











ಕೇಂದ್ರ / ರಾಜ್ಯ ಸರ್ಕಾರಗಳ ಯೋಜನೆಗಳ ಮೂಲಕ ಭಾಗಶಃ ಸಹಾಯ ಪಡೆದ ಜವಳಿ ಉದ್ಯಾನಗಳಲ್ಲಿ (ಟೆಕ್ಸ್‌ಟೈಲ್‌ 
ಪಾರ್ಕ್‌ಗಳಲ್ಲಿ) ಸ್ಥಿತವಿರುವ ಎಲ್ಲಾ ಘಟಕಗಳು, ಸ್ಥಳವನ್ನು ಗಮನಕ್ಕೆ ತೆಗೆದುಕೊಳ್ಳದಂತೆ, ಪ್ರತಿ ಘಟಕಕ್ಕೆ 5% ಅಥವಾ ರೂ.10 
ಲಕ್ಷಗಳಲ್ಲಿ ಕಡಿಮೆಯಿರುವ ಮೊತ್ತದ ಹೆಚ್ಚುವರಿ ಅನುದಾನಕ್ಕೆ ಅರ್ಹವಾಗುವವು. 

ಪ.ಜಾ/ಪ.ವ. ದ ವ್ಯಕ್ತಿಯು ನಡೆಸುತ್ತಿರುವ ಎಲ್ಲಾ ಘಟಕಗಳು, ಸ್ಥಳವನ್ನು ಗಮನಕ್ಕೆ ತೆಗೆದುಕೊಳ್ಳದಂತೆ, ಪ್ರತಿ ಘಟಕಕ್ಕೆ 20% 
ಅಥವಾ ರೂ. 20 ಲಕ್ಷಗಳಲ್ಲಿ ಕಡಿಮೆಯಿರುವ ಮೊತ್ತದ ಹೆಚ್ಚುವರಿ ಅನುದಾನಕ್ಕೆ ಅರ್ಹವಾಗುವವು. 

ಅಂಗವಿಕಲರು/ ಅಲ್ಪಸಂಖ್ಯಾತರು/ ಮಾಜಿ ಸೈನಿಕರು ಮತ್ತು ಮಹಿಳಾ ಉದ್ಯಮಿಗಳು ನಡೆಸುತ್ತಿರುವ ಎಲ್ಲಾ ಘಟಕಗಳು, 
ಸ್ಥಳವನ್ನು ಗಮನಕ್ಕೆ ತೆಗೆದುಕೊಳ್ಳದಂತೆ, ಪ್ರತಿ ಘಟಕಕ್ಕೆ 5% ಅಥವಾ ರೂ. 5 ಲಕ್ಷಗಳಲ್ಲಿ ಕಡಿಮೆಯಿರುವ ಮೊತ್ತದ ಹೆಚ್ಚುವರಿ 
ಅನುದಾನಕ್ಕೆ ಅರ್ಹವಾಗುವವು. 


ಭಾಗ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ೮೫೧ 





(ಆ) 


(ಇ) 


(00) ವಿಶೇಷ ಕ್ರೆಡಿಟ್‌ ಲಿಂಕ್ಡ್‌ ಬಂಡವಾಳ ಅನುದಾನ (ತಾಂತ್ರಿಕ ಜವಳಿ, ಸಂಯೋಜಿತ ಘಟಕಗಳು ಮತ್ತು ಪರಿಸರ ಸ್ನೇಹಿ 
ಘಟಕಗಳು) 
೫ ತಾಂತ್ರಿಕ ಜವಳಿ ಘಟಕಗಳು 
ಸ್ಥಳವನ್ನು ಗಮನಕ್ಕೆ ತೆಗೆದುಕೊಳ್ಳದಂತೆ, ಎಲ್ಲಾ ತಾಂತ್ರಿಕ. ಜವಳಿ ಘಟಕಗಳು, ಸ್ಥಾವರ ಮತ್ತು 
ಯಂತ್ರೋಪಕರಣಗಳ ಮೌಲ್ಯದ ಮೇಲೆ 10% ಅಥವಾ ರೂ.25 ಲಕ್ಷಗಳಲ್ಲಿ ಕಡಿಮೆಯಿರುವ ಮೊತ್ತದ 
ಹೆಚ್ಚುವರಿ ಅನುದಾನಕ್ಕೆ ಅರ್ಹವಾಗುವವು. 


2 ಸಂಯೋಜಿತ ಘಟಕಗಳು 


ವಲಯ 1 ಅರ್ಹ ಸ್ಥಾವರ ಮತ್ತು ಯಂತ್ರೋಪಕರಣಗಳ ಮೇಲೆ 20% ಅಥವಾ 
ರೂ. 30 ಲಕ್ಷಗಳಲ್ಲಿ ಕಡಿಮೆಯಿರುವ ಮೊತ್ತದ ಹೆಚ್ಚುವರಿ ಬಂಡವಾಳ 
ಹೂಡಿಕೆ ಅನುದಾನ. 








ವಲಯ 2 ಅರ್ಹ ಸ್ಥಾವರ ಮತ್ತು ಯಂತ್ರೋಪಕರಣಗಳ ಮೇಲೆ 10% ಅಥವಾ 
ರೂ. 20 ಲಕ್ಷಗಳಲ್ಲಿ ಕಡಿಮೆಯಿರುವ ಮೊತ್ತದ ಹೆಚ್ಚುವರಿ ಬಂಡವಾಳ 
ಹೂಡಿಕೆ ಅನುದಾನ. 


೫ ಪರಿಸರ ಸ್ನೇಹಿ ಘಟಕಗಳು 
ಸ್ಥಳವನ್ನು ಗಮನಕ್ಕೆ ತೆಗೆದುಕೊಳ್ಳದಂತೆ ಎಲ್ಲಾ ಘಟಕಗಳು, ಸ್ವಚ್ಛ ಮತ್ತು ಪರಿಸರ ಸ್ನೇಹಿ ತಂತ್ರಜ್ಞಾನಗಳ 
ಉತ್ತೇಜನಕ್ಕಾಗಿ ಸ್ಥಾಪಿಸಿದ ಸ್ಥಾವರ ಮತ್ತು ಯಂತ್ರೋಪಕರಣಗಳ ಮೌಲ್ಯದ ಮೇಲೆ 20% ಅಥವಾ ರೂ. 20 
ಲಕ್ಷಗಳಲ್ಲಿ ಕಡಿಮೆಯಿರುವ ಮೊತ್ತದ ಹೆಚ್ಚುವರಿ ಅನುದಾನಕ್ಕೆ ಅರ್ಹವಾಗುವವು. ಸ್ಥಾಪನೆಯನ್ನು ಪರಿಸರ 
ಸ್ನೇಹಿಯಾಗಿಸುವತ್ತ ಮಾಡಿದ ಹೆಚ್ಚುವರಿ ಹೂಡಿಕೆಗಳ ಮೇಲೆ ಮಾತ್ರ ಈ ಪ್ರೋತ್ಸಾಹಧನವನ್ನು 
ನೀಡಲಾಗುವುದು. ಅ೦ತಹ ಸ್ಥಾವರ ಮತ್ತು ಯಂತ್ರೋಪಕರಣಗಳನ್ನು ಕರ್ನಾಟಕ ಮಾಲಿನ್ಯ ನಿಯಂತ್ರಣಾ 
ಮಂಡಳಿಯು ದೃಢೀಕರಿಸತಕ್ಕದ್ದು. 














ಬಡ್ಡಿ ಅನುದಾನ 


(1) 
(11) 


(111) 


(1೪) 


ಉದ್ದೇಶ: ಜವಳಿ ಘಟಕಗಳಿಗೆ ತೊಂದರೆ ರಹಿತ ಕಾರ್ಯಾಚರಣೆಗಾಗಿ ನೆರವಾಗಲು ಘಟಕಗಳಿಗೆ ಬಡ್ಡಿ ಅನುದಾನದ 
ರೂಪದಲ್ಲಿ ಆರ್ಥಿಕ ನೆರವು ನೀಡಲಾಗುವುದು. 
ಅರ್ಹತೆ: ಈ ಕೆಳಗಿನವರು ಅರ್ಹವಾಗಿರುವರು; 


(೩೩) ನೀತಿಯ ಅವಧಿಯಲ್ಲಿ ರಾಜ್ಯದಲ್ಲಿ ರೂ.99 ಕೋಟ ವರೆಗಿನ ಹೂಡಿಕೆಯೊಂದಿಗೆ ಹೊಸ ಘಟಕಗಳನ್ನು 
ಸ್ಥಾಪಿಸುತ್ತಿರುವ ಉದ್ಯಮಿಗಳು ಬೆಂಬಲವನ್ನು ಕೇಳಲು ಮತ್ತು ಪಡೆಯಲು ಅರ್ಹರಾಗಿರುವರು. 


(100) ನೀತಿಯ ಅವಧಿಯಲ್ಲಿ ವಾಣಿಜ್ಯ ಉತ್ಪಾದನೆಯನ್ನು ಪ್ರಾರಂಭಿಸುವ ಘಟಕಗಳಿಗೆ ಮಾತ್ರ ಬೆಂಬಲವನ್ನು 
ನೀಡಲಾಗುವುದು ಹಾಗೂ ಸಾಲದ ಮೊದಲ ಮರುಪಾವತಿಯ ದಿನದಿಂದ ಐದು ವರ್ಷಗಳ ಅವಧಿಗೆ 
ಲಭ್ಯವಾಗಿರುವುದು. ಬ್ಯಾಂಕಿನೊಂದಿಗೆ ಸಾಲ ಖಾತೆಯು ನಿಯಮಿತವಾಗಿರುವ, ಅಂದರೆ. ಸಾಲದ 
ನೆರವಿನಡಿಯಲ್ಲಿ ಬ್ಯಾಂಕಿಗೆ ಎಲ್ಲಾ ಪಾವತಿಗಳನ್ನು ಮಾಡಿರುವ ಸಂದರ್ಭದಲ್ಲಿ ಮಾತ್ರ ಈ ಅನುದಾನವನ್ನು 
ಪಾವತಿಸಲಾಗುವುದು. 


ನಿಧೀಕರಣ: ಪರಿಚ್ಛೇಧ (1)ರನ್ವಯ ಸಾಮಾನ್ಯ ವರ್ಗಕ್ಕೆ ಅನ್ವಯಿಸುವ ಕ್ರೆಡಿಟ್‌ ಲಿಂಕ್ಡ್‌ ಬಂಡವಾಳ ಅನುದಾನದ 

ಮೊತ್ತವನ್ನು ಇಂಟರೆಸ್ಟ್‌ ಲಿಂಕ್ಚ್‌ ಅನುದಾನಕ್ಕಾಗಿ ಈ ಕೆಳಗಿನಂತೆ ವರ್ಗೀಕರಿಸಲಾಗುವುದು: 

(೩೩) ಅವಶ್ಯ ಅಭಿವೃದ್ಧಿ ಮೈಲುಗಲ್ಲನ್ನು ಪೂರೈಸುವ ಮೇರೆಗೆ ಅನುಮೋದಿತ ಮೊತ್ತದ 50%. 

(00) ಬ್ಯಾಂಕುಗಳು / ಹಣಕಾಸು ಸಂಸ್ಥೆಗಳ ಅವಶ್ಯ ಹಣಕಾಸು ಮೈಲುಗಲ್ಲುಗಳನ್ನು ಪೂರೈಸುವ ಮೇರೆಗೆ 
ಅನುಮೋದಿತ ಮೊತ್ತದ 50% ಐದು ವರ್ಷದ ಬಡ್ಡಿ ಸಹಾಯಧನ. 

ಒದಗಿಸಿದ ಬಡ್ಡಿ ಸಹಾಯಧನವು ಪ್ರೋತ್ಸಾಹ ನೀಡುವ ವಿಭಾಗ (1ರಲ್ಲಿನ ಮೊತ್ತದಲ್ಲಿ ಉಲ್ಲೇಖಿಸಿರುವಂತೆ ಯಾವುದೇ 

ಸಂದರ್ಭದಲ್ಲಿ ಮಿತಿಯನ್ನು ಮೀರುವುದಿಲ್ಲ. 


ಪ್ರವೇಶ ತೆರಿಗೆ ಮರುಪಾವತಿ 


(1) 
(1) 


(111) 


ಉದ್ದೇಶ: ಸೂಕ್ತ ಉತ್ಪಾದನಾ ತಂತ್ರಜ್ಞಾನವನ್ನು ಪಡೆಯುವ ಮತ್ತು ಉತ್ಪಾದನಾ ಉದ್ದೇಶಗಳಿಗಾಗಿ ಅದನ್ನು ರಾಜ್ಯದ ಒಳಗೆ 

ಸಾಗಿಸುವ ಖರ್ಚನ್ನು ಕಡಿಮೆಗೊಳಿಸುವುದು. 

ಅರ್ಹತೆ: ಈ ಕೆಳಗಿನ ಭಾಗಗಳ ಮೇಲೆ ಪ್ರವೇಶ ತೆರಿಗೆಯ ಮರುಪಾವತಿ ಮಾಡಲಾಗುವುದು; 

(೩೩) ಸ್ಥಾವರ ಮತ್ತು ಯಂತ್ರೋಪಕರಣಗಳು ಮತ್ತು ಬಂಧಿತ ವಿದ್ಯುತ್‌ ಉತ್ಪಾದನೆಗಾಗಿ ಉಪಕರಣಗಳು ಮತ್ತು 
ಸಾಮಾನ್ಯ ತ್ಯಾಜ್ಯಜಲದ ಉಪಚಾರ (ಕಾಮನ್‌ ಎಫ್ಲೂಎಂಟ್‌ ಟ್ರೀಟ್ಕೆಂಟ್‌)ಗೆ ಬಳಸುವ ಉಪಕರಣಗಳು ಮತ್ತು 
ತ್ಯಾಜ್ಯ ಎಲೇವಾರಿ ಸೌಲಭ್ಯಗಳನ್ನು ಒಳಗೊಂಡಂತೆ ಬ೦ಡವಾಳ ಸರಕುಗಳು. 

ನಿಧೀಕರಣ: ಸರಕು ಪಟ್ಟ (ಇನ್ವಾಯ್ಸ್‌) ದಾಖಲೆಯ ಅನುಸಾರ ಉದ್ಯಮಿಗಳು ಮಾಡಿದ ವಾಸ್ತವಿಕ ಪಾವತಿಗಳ ಮೇಲೆ 

ಮರುಪಾವತಿ ಮಾಡಲಾಗುವುದು. 





೮೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ಭಾಗ೧ 
(ಈ) ಮುದ್ರಾಂಕ ಸುಂಕದ ಮರುಪಾವತಿ 
(1) ಉದ್ದೇಶ: ರಾಜ್ಯದಲ್ಲಿ ಭೂಮಿಯ ಗಳಿಕೆ / ಭೋಗ್ಯ ಮತ್ತು ಇತರ ಯೋಜನೆ / ಆರ್ಥಿಕ ದಾಖಲೆಗಳ ನಿರ್ವಹಣೆಗೆ 
ಸಂಬಂಧಿಸಿದಂತೆ ವಹಿವಾಟು ವೆಚ್ಚವನ್ನು ಕಡಿತಗೊಳಿಸುವುದು. 
(11) ಅರ್ಹತೆ: ಯೋಜನೆಯ ಅವಧಿಯಲ್ಲಿ ಪಾವತಿಸಿದ ಮುದ್ರಾಂಕ ಸುಂಕದ ಮರುಪಾವತಿಯನ್ನು ಕೇಳಲು ಈ ಕೆಳಗಿನವರು 
ಅರ್ಹವಾಗಿರುವರು; 

(೩೩) ಹೊಸ ಘಟಕಗಳನ್ನು ಸ್ಥಾಪಿಸುತ್ತಿರುವ ಮತ್ತು ಭೂಮಿಯನ್ನು ಗಳಿಸಲು ವ್ಯವಸ್ಥೆಗಳನ್ನು ಮಾಡುತ್ತಿರುವ 
ಉದ್ಯಮಿಗಳು. 

(00) . ಹಿಂದುಳಿದ ಪ್ರದೇಶಗಳ ಯಾವುದೇ ಒಂದು ವಲಯದಲ್ಲಿ / ನಿಗದಿತ ಸ್ಥಳಗಳಲ್ಲಿ ಗ್ರೀನ್‌ಫಿಲ್ಡ್‌ / ಬ್ರೌನ್‌ಫೀಲ್ಡ್‌ 
ಅಥವಾ ಜವಳಿ ಉದ್ಯಾನಗಳನ್ನು ಅಭಿವೃದ್ಧಿ ಪಡಿಸುವ ಉದ್ದೇಶಕ್ಕಾಗಿ ಬಳಕೆದಾರ ಉದ್ಯಮ / ಅಥವಾ 
ಕೈಗಾರಿಕಾ ಸಂಘಟನೆಗಳ ಕನಿಷ್ಠ 5 ಮಂದಿ ಸದಸ್ಯರೊಂದಿಗೆ ಸ್ಥಾಪಿಸಿದ ಎಸ್‌.ಪಿ.ವಿ.ಗಳು. 

(111) ಮರುಪಾವತಿ ಅಂಗಗಳು: ಮುದ್ರಾಂಕ ಸುಂಕದ ಮರುಪಾವತಿಗಳು ಈ ಕೆಳಗಿನ ಅಂಶಗಳಿಗೆ ಸಂಬಂಧಿಸಿದಂತೆ 
ಲಭ್ಯವಾಗಿರುವವು; 

(೩೩) ಹಂಚಿಕೆಯಾಗಿರುವ ಕೈಗಾರಿಕಾ ಭೂಮಿ / ಜಾಗಗಳಿಗೆ ಸಂಬಂಧಿಸಿದಂತೆ ಭೋಗ್ಯ, ಭೋಗ್ಯ ಮತ್ತು ಮಾರಾಟ 
ಒಪ್ಪಂದಗಳು. 

(010) ಭೋಗ್ಯದಲ್ಲಿ ಪಡೆದ ಕೈಗಾರಿಕಾ ಶೆಡ್‌ಗಳು / ಜಾಗಗಳಿಗೆ ಸಂಬಂಧಿಸಿದಂತೆ ಭೋಗ್ಯ ಒಪ್ಪಂದಗಳು. 

(00) ಬ್ಯಾಂಕುಗಳು / ಆರ್ಥಿಕ ಸಂಸ್ಥೆಗಳು ಮತ್ತು ಕರ್ನಾಟಕ ಸರ್ಕಾರ / ಭಾರತ ಸರ್ಕಾರದ ಇತರ ಸಂಸ್ಥೆಗಳಿಂದ 
ದೀರ್ಫಾವಧಿ ನಿಧಿಗಳನ್ನು ಪಡೆಯುವ ಉದ್ದೇಶದಿಂದ ಕೈಗೊಳ್ಳಲಾದ ಒತ್ತೆ ಒಪ್ಪಂದ, ಗಿರವಿ ಒಪ್ಪಂದ 
ಇತ್ಯಾದಿಯಂಥ ಭದ್ರತಾ ದಾಖಲೆಗಳನ್ನು ಒಳಗೊಂಡ ಸಾಲ ಮತ್ತು ಕಡ ಒಪ್ಪಂದಗಳ ಸಂಬಂಧದಲ್ಲಿ. 

(11) ನಿಧೀಕರಣ: ಉದ್ಯಮಿಗಳು/ ಎಸ್‌.ಪಿ.ವಿ. ಮಾಡಿದ ವಾಸ್ತವಿಕ ಪಾವತಿಗಳ ಮೇಲೆ ಈ ಕೆಳಗಿನಂತೆ ಮರುಪಾವತಿ 
ಮಾಡಲಾಗುವುದು; 

(೩೩) ವಲಯ 1: ಮುದ್ರಾಂಕ ಸುಂಕವಾಗಿ ಪಾವತಿಸಿದ ಪೂರ್ಣ ಮೊತ್ತದ ಮರುಪಾವತಿ. 

(00) ವಲಯ 2: ಮುದ್ರಾಂಕ ಸುಂಕವಾಗಿ ಪಾವತಿಸಿದ ಮೊತ್ತದ 50% ಮರುಪಾವತಿ. 

(ಉ) ಗ್ರೀನ್‌ಫೀಲ್ಡ್‌ ಜವಳಿ ಉದ್ಯಾನಗಳ ಸಾಮಾನ್ಯ ಮೂಲಭೂತ ಸೌಕರ್ಯಗಳು 


(1) 


(11) 


ಉದ್ದೇಶ: ರಾಜ್ಯದಲ್ಲಿ ಗ್ರೀನ್‌ಫೀಲ್ಡ್‌ ಜವಳಿ ಮತ್ತು ಉಡುಪುಗಳ ಕೈಗಾರಿಕಾ ಉದ್ಯಾನಗಳನ್ನು ಅಭಿವೃದ್ಧಿಗೊಳಿಸಲು ಒಂದು 
ಸಮೂಹ ಆಧಾರಿತ ಅಭಿವೃದ್ಧಿ ತಂತ್ರದ ಅನುಸರಣೆಯನ್ನು ಮುಂದುವರಿಸಲಾಗಿದೆ. ಈ ಉದ್ಯಾನಗಳು / ವಲಯಗಳು 
ಸಂಯೋಜಿತ ಜವಳಿಗೆ ಅಗತ್ಯವಿರುವ ಉತ್ಪಾದನಾ ಸೌಲಭ್ಯಗಳನ್ನು, ಅಂದರೆ ನೂಲುವಿಕೆ, ನೇಯುವಿಕೆ, ಪರಿಷ್ಕರಣೆ, 
ಉಡುಪು ತಯಾರಿಕೆ ಮತ್ತು ಇತರ ಪೂರಕ ಘಟಕಗಳನ್ನು ಅಥವಾ ವಲಯಕ್ಕೆ ನಿರ್ದಿಷ್ಟವಾದ ಚಟುವಟಕೆಗಳಾದ 
ನೇಯುವಿಕೆ ಅಥವಾ ಪರಿಷ್ಕರಣೆ ಇತ್ಯಾದಿಯನ್ನು ಹೊಂದಬಹುದಾಗಿದೆ. ಇಂಥ ಗ್ರೀನ್‌ಫೀಲ್ಡ್‌ ಜವಳಿ ಉದ್ಯಾನಗಳು ವೆಚ್ಚ 
ಕಡಿತ, ಹೆಚ್ಚಿನ ಗುಣಮಟ್ಟ ಮತ್ತು ಒಟ್ಟಾರೆ ಸ್ಪರ್ಧಾತ್ಮಕತೆಯನ್ನು ಗಳಿಸುವಲ್ಲಿ ಉದ್ಯಮಕ್ಕೆ ಸಹಾಯವನ್ನೊದಗಿಸುತ್ತವೆ. 
ಅರ್ಹತೆ: ಈ ಕೆಳಗಿನ ಅಂಶಗಳಿಗೆ ಸಂಬಂಧಿಸಿದಂತೆ, ಉದ್ಯಮಿಗಳ ತಂಡವನ್ನೊಳಗೊಂಡ ಬಳಕೆದಾರ ಉದ್ಯಮವು 
ರಚಿಸಿದ ಎಸ್‌.ಪಿ.ವಿ.ಯು ಬೆಂಬಲ ಸಹಾಯಧನಕ್ಕಾಗಿ ಅರ್ಹವಾಗಿರುವುದು; 


(೩೩) ಅಭಿವೃದ್ಧಿಯಲ್ಲಿರುವ ಜವಳಿ ಉದ್ಯಾನವು ಕನಿಷ್ಠ 15 ಎಕರೆ ಗಾತ್ರದ್ದಾಗಿರತಕ್ಕದ್ದು. ತಾಂತ್ರಿಕ ಜವಳಿ 
ಉದ್ಯಾನವಾಗಿದ್ದಲ್ಲಿ ಕನಿಷ್ಠ 10 ಎಕರೆ ಗಾತ್ರವನ್ನು ಹೊಂದಿರತಕ್ಕದ್ದು. 

(00) ಎಸ್‌.ಪಿ.ವಿ.ಯನ್ನು ರಚಿಸಲು ಬಳಕೆದಾರ ಉದ್ಯಮದಿಂದ ಕನಿಷ್ಠ 5 ಮಂದಿ ಉದ್ಯಮಿಗಳು ಸೇರತಕ್ಕದ್ದು. 
ಸಂಘಟನೆಗಳೂ ಸಹ ಸದಸ್ಯರಾಗಿ ಎಸ್‌.ಪಿ.ವಿ.ಯನ್ನು ಸೇರಬಹುದು. 


(00) ಯೋಜನೆಯನ್ನು ಕಾರ್ಯಗತಗೊಳಿಸುವಾಗ ಎಸ್‌.ಪಿ.ವಿ.ಯು 100% ಶಕ್ಟಿಟಿ ಹೊಂದಿರತಕ್ಕದ್ದು. 
ಯೋಜನೆಯು ಪೂರ್ಣಗೊಂಡ ನಂತರ ಎಸ್‌.ಪಿ.ವಿ.ಯು ಕನಿಷ್ಠ 51% ಈಕ್ವಿಟಿ ಹೊಂದುವುದು ಮತ್ತು ಬಾಕಿ 
49%ವನ್ನು ಕಾರ್ಯತಂತ್ರದ ಪಾಲುದಾರರು / ಅಭಿವರ್ಧಕರು / ಸರಕಾರದ ಸಂಸ್ಥೆಗಳು ಇತ್ಯಾದಿ 
ಹೊಂದಬಹುದು. ಯೋಜನೆಯನ್ನು ಕಾರ್ಯಗತಗೊಳಿಸುವಾಗ ಎಸ್‌.ಪಿ.ವ.ಯು ತನ್ನ ಶಕ್ತಿಟಿ 

ಆರ್ಥಿಕಾಸಕ್ತಿಯನ್ನು ಕಡಿಮೆಗೊಳಿಸಲು ಬಯಸಿದ ಸ೦ದರ್ಭದಲ್ಲಿ, ಈ ಕುರಿತು ಕರ್ನಾಟಕ ಸರ್ಕಾರದ ಕೈಮಗ್ಗ 


ಮತ್ತು ಜವಳಿ ಇಲಾಖೆಯಿಂದ ಪೂರ್ವಾನುಮತಿ ಪಡೆದೇ ಮುಂದುವರಿಯತಕ್ಕದ್ದು. 


(60) ಬಳಕೆದಾರ ಉದ್ಯಮವು ಎಸ್‌.ಪಿ.ವಿ.ಯಲ್ಲಿ ಕನಿಷ್ಠ 51% ಈಕ್ವಿಟಿ ಹೊಂದಿರತಕ್ಕದ್ದು. ಬಾಕಿ 49%ವನ್ನು 
ಕಾರ್ಯತಂತ್ರದ ಪಾಲುದಾರರು / ಅಭಿವರ್ಧಕರು / ಸರಕಾರದ ಸಂಸ್ಥೆಗಳು ಇತ್ಯಾದಿ ಹೊಂದಬಹುದು. 


ಭಾಗ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ೮೫೩ 





(111) 


(11) 


(೪) 


(೪1) 


ಅನುದಾನಕ್ಕೆ ಈ ಕೆಳಗಿನ ಅಂಗಗಳು ಅರ್ಹವಾಗಿರುವವು; 

(೩೩) ಕಾರ್ಲಾನೆ ಕಟ್ಟಡ 

(11) ಕೆಳಗೆ ನೀಡಿರುವಂಥ ಸಾಮಾನ್ಯ ಮೂಲಭೂತ ಸೌಕರ್ಯಗಳು 
೫ ಕಾಂಪೌಂಡಿನ ಗೋಡೆ ಮತ್ತು ನಿವೇಶನ ಅಭಿವೃದ್ಧಿ 

ರಸ್ತೆಗಳು 

ಚರಂಡಿ ವ್ಯವಸ್ಥೆ 

ಚರಂಡಿ ಉಪಚಾರ ಸ್ಥಾವರ 

ನೀರು ಸರಬರಾಜು 


ವಿದ್ಯುತ್‌ ಉತ್ಪಾದನೆ ಸ್ಥಾವರ / ಪರ್ಯಾಯ ವಿದ್ಯುತ್‌ ಮೂಲವನ್ನು ಒಳಗೊಂಡಂತೆ ವಿದ್ಯುತ್‌ 
ಸರಬರಾಜು 


೫1 3೫ 3೫ ಗ 


ಸಾಮಾನ್ಯ ತ್ಯಾಜ್ಯಜಲದ ಉಪಚಾರ ಸ್ಥಾವರ (ಕಾಮನ್‌ ಎಫ್ಲೂಎಂಟ್‌ ಟ್ರೀಟ್ಮೆಂಟ್‌ ಪ್ಲಾಂಟ್‌) 
ತ್ಯಾಜ್ಯ ಏಲೇವಾರಿ ಸೌಲಭ್ಯಗಳು 
ದೂರಸಂಪರ್ಕ ವ್ಯವಸ್ಥೆಗಳು 
ವಿದ್ಯುತ್‌, ಜಲ ಮತ್ತು ಉದ್ಯಾನದ ಬಾಗಿಲಿನವರೆಗೆ ಸಂಪರ್ಕ ನೀಡುವ ರಸ್ತೆಗಳನ್ನೊಳಗೊ೦ಡಂತೆ 
ಬಾಹ್ಯ ಸೌಕರ್ಯ 

ಅಗತ್ಯದ ಆಧಾರದ ಮೇಲೆ ಇತರ ಯಾವುದೇ ಮೂಲಭೂತ ಸೌಕರ್ಯ 
(೧6) ಕೆಳಗೆ ನೀಡಿರುವಂಥ ಸಾಮಾನ್ಯ ಸೌಲಭ್ಯಗಳಿಗಾಗಿ ಕಟ್ಟಡ: 


೫ ಪರೀಕ್ಷಣಾ ಪ್ರಯೋಗಾಲಯ 


೫7 3೫ 3 31 


ವಿನ್ಯಾಸ ಕೇಂದ್ರ 

ತರಬೇತಿ ಕೇಂದ್ರ 

ವ್ಯಾಪಾರ/ ಪ್ರದರ್ಶನ ಕೇ೦ದ್ರ 
ಗೋದಾಮು ಸೌಲಭ್ಯ 


ಕಚ್ಚಾ ವಸ್ತು ಸಂಗ್ರಹಾಲಯ 


೫7 37 301 301 0 3 


ಶಿಶುವಿಹಾರ, ಉಪಹಾರಗೃಹ, ನಿದ್ರಾಶಾಲೆಗಳು, ಮನೋರಂಜನೆ ಸೌಲಭ್ಯ ಇತ್ಯಾದಿಯಂಥ ಕಾರ್ಮಿಕ 
ಸೌಲಭ್ಯಗಳು 
ಸೇವೆ ಒದಗಿಸುವವರ ಕಛೇರಿ ಕಟ್ಟಡಗಳು 
೫ ಬ್ಯಾಂಕುಗಳು / ಏ.ಟಿ.ಎಂ, ಇತ್ಯಾದಿಗಾಗಿ ಕಟ್ಟಡಗಳು. 
೫ ಅಗ್ನಿಶಾಮಕ ಇತ್ಯಾದಿಗಾಗಿ ಕಟ್ಟಡಗಳು. 
ಯೋಜನೆಗಳಿಗಾಗಿ ಇರುವ ಭೂಮಿಯು ಪ್ರೋತ್ಸಾಹ ಧನದ ನಿಧೀಕರಣಕ್ಕಾಗಿ ಅರ್ಹವಾಗುವುದಿಲ್ಲ; ಆದರೆ, 
ಬ್ಯಾಂಕ್‌ / ಆರ್ಥಿಕ ಸಂಸ್ಥೆಗಳ ಅನುಮೋದನೆಗಾಗಿ ಅಗತ್ಯವಿರುವಂತೆ ಯೋಜನೆಯ ವೆಚ್ಚದ 
ಭಾಗವಾಗಬಹುದು ಮತ್ತು ಉದ್ಯಮಿಗಳು ಸ್ವಯಂ ಇದರಲ್ಲಿ ನಿಧಿ ಹೂಡಬಹುದು. 
ನಿಧೀಕರಣ: ಈ ಕೆಳಗಿನ ಆಧಾರದ ಮೇಲೆ ಗ್ರೀನ್‌ಫೀಲ್ಡ್‌ ಉದ್ಯಾನಗಳಲ್ಲಿ ಸಾಮಾನ್ಯ ಮೂಲಭೂತ ಸೌಕರ್ಯಗಳ 
ಅಭಿವೃದ್ಧಿಗಾಗಿ ಎಸ್‌.ಪಿ.ವಿ.ಗೆ ಒಮ್ಮೆ ಬೆಂಬಲ ಸಹಾಯಧನವನ್ನು ಒದಗಿಸಲಾಗುವುದು. 
(೩೩) ವಲಯ 8: ಪ್ರತಿ ಉದ್ಯಾನ ಯೋಜನೆಗೆ, ಯೋಜನಾ ವೆಚ್ಚದ 40% ಅಥವಾ ರೂ.20.00 ಕೋಟಗಳವರೆಗೆ 
ಇವುಗಳಲ್ಲಿ ಕಡಿಮೆಯಿರುವ ಮೊತ್ತ. 
(01) ವಲಯ 2: ಪ್ರತಿ ಉದ್ಯಾನ ಯೋಜನೆಗೆ, ಯೋಜನಾ ವೆಚ್ಚದ 20% ಅಥವಾ ರೂ.15.00 ಕೋಟಗಳವರೆಗೆ 
ಇವುಗಳಲ್ಲಿ ಕಡಿಮೆಯಿರುವ ಮೊತ್ತ. 


ಯಾವುದೇ ಕೇಂದ್ರ ಸರ್ಕಾರದ ಯೋಜನೆಯ ಅಡಿಯಲ್ಲಿ ಯೋಜನೆಗಳು ಈಗಾಗಲೇ ಅನುಮೋದನೆ ಪಡೆದಿದ್ದು 
ನಿಧೀಕರಣ ಮಾಡುತ್ತಿರುವ ಸಂದರ್ಭದಲ್ಲಿ ಹಾಗೂ ನೀತಿಯ ಅವಧಿಯಲ್ಲಿ ಅಂಥ ಯೋಜನೆಗಳಡಿಯಲ್ಲಿ ಹೊಸ 
ಅನುಮೋದನೆ ಪಡೆದಿದ್ದ ಸಂದರ್ಭದಲ್ಲಿ, ಅಂಥ ಉದ್ಯಾನ ಯೋಜನೆಗಳಿಗೆ ಪೂರಕ ರಾಜ್ಯ ಸರ್ಕಾರದ 
ಪ್ರೋತ್ಸಾಹಧನವಾಗಿ ಕೇವಲ ಯೋಜನೆಯ ವೆಚ್ಚದ 10% ಅಥವಾ ರೂ. 10.00 ಕೋಟಿ ಇವುಗಳಲ್ಲಿ ಕಡಿಮೆಯಿರುವ 
ಮೊತ್ತವನ್ನು ಹೆಚ್ಚುವರಿಯಾಗಿ ನೀಡಲಾಗುವುದು. 


ಸರ್ಕಾರದಿಂದ ಬೆಂಬಲ ಸಹಾಯಧನವನ್ನು ನಾಲ್ಕು ಸಮಾನ ಕಂತುಗಳಲ್ಲಿ ನೀಡಲಾಗುವುದು. 





೮೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ಭಾಗ೧ 
(111) ಸಂಭಾವ್ಯ ಉದ್ಯಮಿಗಳ ಗುರುತಿಸುವಿಕೆ, ಎಸ್‌.ಪಿ.ವಿ.ಗಳ ಸ್ಥಾಪನೆ ಮತ್ತು ಯೋಜನೆಯ ಅನುಷ್ಠಾನಕ್ಕಾಗಿ ವೃತ್ತಿಪರ ನೆರವಿನ 
ಅಗತ್ಯವಿರುವುದರಿಂದ “ಕಾನ್ಸೆಪ್ಟ್‌ ಟು ಕಮೀಶನಿಂಗ್‌” ಆಧಾರದ ಮೇಲೆ ಯೋಜನೆಯ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಸಹಾಯ 
ಮಾಡಲು ಸರ್ಕಾರವು ವೃತ್ತಿಪರ ಸಲಹೆಗಾರರನ್ನು ನಿಯಮಾನುಸಾರ ತೊಡಗಿಸಿಕೊಳ್ಳುವುದು. 
(1111) ಪ್ರೋತ್ಸಾಹಧನದ ವಿತರಣೆಗಾಗಿ ಮೈಲಿಗಲ್ಲುಗಳನ್ನು ನೀತಿಯ ಕಾರ್ಯಾಚರಣೆ ಕೈಪಿಡಿಯಲ್ಲಿ ಏವರಿಸಲಾಗುವುದು. ಇದು 
ಅನುಕ್ರಮದ ಅಭಿವೃದ್ಧಿ ಮೈಲಿಗಲ್ಲುಗಳನ್ನೂ ಸಹ ನಿಗದಿಪಡಿಸುವುದು. 
(ಊ) ಬ್ರೌನ್‌ ಫೀಲ್ಡ್‌ ಸಮೂಹ ಅಭಿವೃದ್ಧಿ 

(1) ಉದ್ದೇಶ: ಜವಳಿ ಘಟಕಗಳನ್ನು ಹೊಂದಿರುವ ಹಾಲಿ ಇರುವ ಕೈಗಾರಿಕಾ ಪ್ರದೇಶಗಳಿಗಾಗಿ ಸಮೂಹ ಆಧಾರಿತ ಅಭಿವೃದ್ಧಿ 
ತಂತ್ರವನ್ನು ಅಳವಡಿಸಿಕೊಳ್ಳಲು ವಲಯದ ಸುಸ್ಥಿರ ಬೆಳವಣಿಗೆಯನ್ನು ಮುಂದುರಿಸಲು ಮತ್ತು ವಿಸ್ತರಣೆ ಅಥವಾ ತಂತ್ರಜ್ಞಾನದ 
ಉನ್ನತೀಕರಣದ ಮೂಲಕ ಅಂತರಾಷ್ಟೀಯವಾಗಿ ಸ್ಪರ್ಧಾತ್ಮಕವಾಗಲು ನೆರವಾಗುವುದು. 

(1) ಅರ್ಹತೆ: ಈ ಕೆಳಗಿನವು ಅರ್ಹವಾಗಿರುವವು; 

೩೩) ಕನಿಷ್ಟ 5 ಜವಳಿ ಘಟಕಗಳನ್ನು ಹೊಂದಿರುವ ಪಸಕ್ಷ ಕೈಗಾರಿಕಾ ಪ್ರದೇಶಗಳಿಗಾಗಿ ಸಿ.ಇ.ಟಿ.ಪಿ / ಎಸ್‌.ಟಿ.ಪಿ 
ಳ್ಫ್ರು ದ್ನ ಗ್‌ 6 ತ 
ಇತ್ಯಾದಿಯಂಥ ಸಾಮಾನ್ಯ ಸೌಲಭ್ಯಗಳ ಅಭಿವೃದ್ಧಿಯ ಉದ್ದೇಶಕ್ಕಾಗಿ ಬಳಕೆದಾರ ಕೈಗಾರಿಕೆ ಮತ್ತು / ಅಥವಾ 
ಕೈಗಾರಿಕಾ ಸಂಘಟನೆಗಳಿಂದ ಕನಿಷ್ಠ 5 ಸದಸ್ಯರೊಂದಿಗೆ ಸ್ಥಾಪನೆಯಾದ ಎಸ್‌.ಪಿ.ವಿ.ಗಳು. 
(00) ಸಾಮಾನ್ಯ ಮೂಲಭೂತ ಸೌಕರ್ಯಗಳು ಎಂದರೆ ಸಿ.ಇ.ಿ.ಪಿ, ಎಸ್‌.ಟಿ.ಪಿ, ಪರೀಕ್ಷಣಾ ಸೌಲಭ್ಯಗಳು ಇತ್ಯಾದಿ. 

(111) ನಿಧೀಕರಣ: ಈ ಕೆಳಗಿನ ಆಧಾರದ ಮೇಲೆ ಬ್ರೌನ್‌ಫೀಲ್ಡ್‌ ಸಮೂಹಕ್ಕಾಗಿ ಅವುಗಳಿರುವ ವಲಯವನ್ನು ಗಮನಕ್ಕೆ 
ತೆಗೆದುಕೊಳ್ಳದಂತೆ, ಸಾಮಾನ್ಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ ಎಸ್‌.ಪಿ.ವಿ.ಗೆ ಒಮ್ಮೆ ಬೆಂಬಲ ಸಹಾಯಧನವನ್ನು 
ಒದಗಿಸಲಾಗುವುದು. 

(೩೩) ಪ್ರತಿ ಕೈಗಾರಿಕಾ ಭೂಮಿ ಯೋಜನೆಗೆ, ಯೋಜನಾ ವೆಚ್ಚದ 40% ವರೆಗೆ, ಅಥವಾ ರೂ. 12.00 ಕೋಟಿ 
ಇವುಗಳಲ್ಲಿ ಕಡಿಮೆಯಿರುವ ಮೊತ್ತ. 
(00) ಪ್ರೋತ್ಸಾಹಧನದ ಏತರಣೆಗಾಗಿ ಮೈಲಿಗಲ್ಲುಗಳನ್ನು ನೀತಿಯ ಕಾರ್ಯಾಚರಣೆ ಕೈಪಿಡಿಯಲ್ಲಿ 
ವಿವರಿಸಲಾಗುವುದು. ಇದು ಅನುಕ್ರಮದ ಅಭಿವೃದ್ಧಿ ಮೈಲಿಗಲ್ಲುಗಳನ್ನೂ ಸಹ ನಿಗದಿಪಡಿಸುವುದು. 
(ಯ) ಹಿಂದುಳಿದ ಪ್ರದೇಶಗಳಲ್ಲಿ ನಿರ್ದಿಷ್ಟ ಜವಳಿ ವಲಯಗಳು 


(1) 


(11) 


(111) 


ಉದ್ದೇಶ: ನೆರೆಹೊರೆಯ ರಾಜ್ಯಗಳಿಂದ ರಾಜ್ಯದೊಳಗೆ ಹೊಸ ಹೂಡಿಕೆಗಳನ್ನು ಆಕರ್ಷಿಸುವುದು ಮತ್ತು ಬೆಳವಣಿಗೆಗೆ 

ಸಂಬಂಧಿಸಿದಂತೆ ಜವಳಿ ವಲಯಕ್ಕೆ ಬೆಂಬಲ ನೀಡುವುದು. 

ಅರ್ಹತೆ: ಈ ಕೆಳಗಿನವು ಅರ್ಹವಾಗಿರುವವು; 

(೩೩) ಬಳಕೆದಾರ ಉದ್ಯಮದ ಮೂಲಕ್ಕಕ್ಕಾಗಿ ರಚನೆಯಾದ ಎಸ್‌.ಪಿ.ವಿ.ಯು ಈ ಬೆಂಬಲವನ್ನು ಪಡೆಯಲು 
ಅರ್ಹವಾಗಿರುವುದು. 

(00) ಒಂದು ಯೋಜನೆಯು ಹಿಂದುಳಿದ ಪ್ರದೇಶದಲ್ಲಿ ನಿರ್ದಿಷ್ಟ ಜವಳಿ ವಲಯವಾಗಿ ಅರ್ಹತೆ ಪಡೆಯಲು ಕನಿಷ್ಠ 
50 ಎಕರೆಗಳ ಭೂಮಿಯ ಅಗತ್ಯವಿರುವುದು. 

(00) ಅಭಿವೃದ್ಧಿ ಉದ್ದೇಶಗಳಿಗಾಗಿ ಒಬ್ಬ ಆ೦ಕರ್‌ ಹೂಡಿಕೆದಾರ ಅಥವಾ ಆ೦ಕರ್‌ ಹೂಡಿಕೆದಾರರು / ಉದ್ಯಮಿಗಳ 
ಒಂದು ಗುಂಪು ಎಸ್‌.ಪಿ.ವಿ.ಯನ್ನು ರಚಿಸಬಹುದು. 

(60) ಯೋಜನೆಯನ್ನು ಕಾರ್ಯಗತಗೊಳಿಸುವಾಗ ಎಸ್‌.ಪಿ.ವಿ.ಯು. 100% ಶಕ್ವಿಟಿ ಹೊಂದಿರತಕ್ಕದ್ದು. 
ಯೋಜನೆಯು ಪೂರ್ಣಗೊಂಡ ನಂತರ ಎಸ್‌.ಪಿ.ವಿ.ಯು ಕನಿಷ್ಠ 51% ಈಕ್ವಿಟಿ ಹೊಂದುವುದು ಮತ್ತು ಬಾಕಿ 
49%ವನ್ನು ಕಾರ್ಯತಂತ್ರದ ಪಾಲುದಾರರು / ಅಭಿವರ್ಧಕರು / ಸರಕಾರದ ಸಂಸ್ಥೆಗಳು ಇತ್ಯಾದಿ 
ಹೊಂದಬಹುದು... ಯೋಜನೆಯನ್ನು ಕಾರ್ಯಗತಗೊಳಿಸುವಾಗ ಎಸ್‌.ಪಿ.ವಿ.ಯು ತನ್ನ ಶಕ್ಷಿಟಿ 

ಆರ್ಥಿಕಾಸಕ್ತಿಯನ್ನು ಕಡಿಮೆಗೊಳಿಸಲು ಬಯಸಿದ ಸಂದರ್ಭದಲ್ಲಿ, ಈ ಕುರಿತು ಕರ್ನಾಟಕ ಸರ್ಕಾರದ 

ಕೈಮಗ್ಗಗಳು ಮತ್ತು ಜವಳಿ ವಿಭಾಗದಿ೦ದ ಪೂರ್ವಾನುಮತಿ ಪಡೆದೇ ಮುಂದುವರಿಯತಕ್ಕದ್ದು. 


(೧೦) ಬಳಕೆದಾರ ಉದ್ಯಮವು ಎಸ್‌.ಪಿ.ವಿ.ಯಲ್ಲಿ ಕನಿಷ್ಠ 51% ಈಕ್ವಿಟಿ ಹೊಂದಿರತಕ್ಕದ್ದು, ಬಾಕಿ 49% ವನ್ನು 
ಕಾರ್ಯತಂತ್ರದ ಪಾಲುದಾರರು / ಅಭಿವರ್ಧಕರು / ಸರಕಾರದ ಸಂಸ್ಥೆಗಳು ಇತ್ಯಾದಿ ಹೊಂದಬಹುದು. 


ನಿಧೀಕರಣ: 


೫ ಹಿಂದುಳಿದ ಪ್ರದೇಶಗಳಲ್ಲಿ ನಿರ್ದಿಷ್ಟ ಜವಳಿ ವಲಯಗಳನ್ನು ಸ್ಥಾಪಿಸುವ ಸಲುವಾಗಿ ಯೋಜನಾ ವೆಚ್ಚದ 40% 
ಅಥವಾ ರೂ. 25.00 ಕೋಟಿ ಇವುಗಳಲ್ಲಿ ಕಡಿಮೆಯಿರುವ ಮೊತ್ತ. 
೫ ಪ್ರಸ್ತಾವಿತ ವಿತರಣೆಯ 10% ಮೊತ್ತವನ್ನು ವಲಯಕ್ಕೆ ಸಮರ್ಪಕ ವಿದ್ಯುತ್‌ ಸಂಪರ್ಕವನ್ನು ಖಚಿತಪಡಿಸುವತ್ತ 


ಖರ್ಚು ಮಾಡಬೇಕಾಗುವುದು. ಬಳಕೆಯಾಗದ ಮೊತ್ತವಿರುವ ಸಂದರ್ಭದಲ್ಲಿ ಅದನ್ನು ಇತರ ಸೌಕರ್ಯಗಳ 
ಪೂರೈಕೆಗೆ ಬಳಸತಕ್ಕದ್ದು. ಪ್ರಸ್ತಾವಿತ ವಿದ್ಯುತ್‌ ಸಂಪರ್ಕ ಸೌಲಭ್ಯಗಳ ವೆಚ್ಚವು ನಿಗದಿತ 10% ವನ್ನು ಮೀರಿದ 
ಸಂದರ್ಭದಲ್ಲಿ, ಅಂಥ ಮೊತ್ತವನ್ನು ಎಸ್‌.ಪಿ.ವಿ. ಇತರ ಮೂಲಗಳಿಂದ ಪಡೆಯುವುದು. 

೫ ಹಿಂದುಳಿದ ಪ್ರದೇಶಗಳಲ್ಲಿರುವ ನಿರ್ದಿಷ್ಟ ಜವಳಿ ವಲಯಗಳ ಘಟಕಗಳಿಗೆ ಈ ಕೆಳಗಿನ ಕೋಷ್ಠಕದಲ್ಲಿ 
ತೋರಿಸಿರುವ ಹೂಡಿಕೆ. ಮಜಲುಗಳ ಅನುಸಾರ ಕ್ರೆಡಿಟ್‌ ಲಿಂಕ್ಡ್‌ ಬಂಡವಾಳ ಅನುದಾನವನ್ನು 
ನೀಡಲಾಗುವುದು: 


ಭಾಗ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ೮೫೫ 








ಹೂಡಿಕೆಯ ಪರಿಮಾಣ ಪ್ರೋತ್ಪಾಹಕ ಧನದ ಮೊತ್ತ 


ಬು 





ಎಮ್‌.ಎಸ್‌ 
ಕೋಟಿಗಳವರೆಗೆ) 


.ಎಮ್‌.ಇ ಯೋಜನೆಗಳು (ರೂ. 10 ಸ್ಥಿರ ಆಸ್ತಿಗಳ 20% 





ರೂ.10 ಕೋಟಿಗಳಿಂದ ರೂ. 25 ಕೋಟಿಗಳು ಸ್ಥಿರ ಆಸ್ತಿಗಳ. 20% ಅಥವಾ ರೂ. 3.00 ಕೋಟಿ 


ಇವುಗಳಲ್ಲಿ ಯಾವುದು ಕಡಿಮೆಯೋ ಅದು. 





ರೂ.26 ಕೋಟಿಗಳಿಂದ ರೂ. 50 ಕೋಟಿಗಳು ಸ್ಥಿರ ಆಸ್ತಿಗಳ. 20% ಅಥವಾ ರೂ. 4.00 ಕೋಟಿ 


ಇವುಗಳಲ್ಲಿ ಯಾವುದು ಕಡಿಮೆಯೋ ಅದು. 








ರೂ.51 ಕೋಟಿಗಳಿ೦ದ ರೂ. 99 ಕೋಟಿಗಳು ಸ್ಥಿರ ಆಸ್ತಿಗಳ. 20% ಅಥವಾ ರೂ. 6.00 ಕೋಟಿ 








ಇವುಗಳಲ್ಲಿ ಯಾವುದು ಕಡಿಮೆಯೋ ಅದು. 





(ಎ) ವಿದ್ಯುತ್‌ ಅನುದಾನ 
ಉದ್ದೇಶ: ರಾಜ್ಯದ ಜವಳಿ ಮತ್ತು ಉಡುಪಿನ ವಲಯದ ಹೊಸ ಘಟಕಗಳನ್ನು ಸ್ಪರ್ಧಾತ್ಮಕಗೊಳಿಸಲು, ನೀತಿ ಅವಧಿಯಲ್ಲಿ 
ಘಟಕಗಳಿಗೆ ವಾಣಿಜ್ಯ ಉತ್ಪಾದನೆಯ ಪ್ರಾರಂಭದ ದಿನಾಂಕದಿಂದ 5 ವರ್ಷಗಳವರೆಗಿನ ವಿದ್ಯುತ್‌ ಅನುದಾನವನ್ನು 
ನೀಡಲಾಗುವುದು. 

ಅರ್ಹತೆ: ನೀತಿ ಅವಧಿಯಲ್ಲಿ ರಾಜ್ಯದಲ್ಲಿ ಹೊಸ ಘಟಕಗಳನ್ನು ಸ್ಥಾಪಿಸುತ್ತಿರುವ ಉದ್ಯಮಿಗಳು ಈ ಬೆಂಬಲವನ್ನು ಕೇಳಲು 
ಮತ್ತು ಪಡೆಯಲು ಅರ್ಹರಾಗಿರುವರು. 

ನಿಧೀಕರಣ: ನೀತಿ ಅವಧಿಯಲ್ಲಿ ಸ್ಥಾಪನೆಯಾಗುವ ಎಲ್ಲಾ ಘಟಕಗಳಿಗೆ ವಿದ್ಯುತ್‌ ಅನುದಾನವನ್ನು ನೀಡಲಾಗುವುದು. 


(1) 


(11) 


(111) 


(೩೩) 


(00) 


(00) 


ಘಟಕಗಳಿಗೆ ಅನುಮೋದಿತ ಬ೦ಡವಾಳ ಅನುದಾನ ಮೊತ್ತದ 50% ದವರೆಗಿನ ಬಡ್ಡಿ ಅನುದಾನವನ್ನು 
ನೀಡಲಾಗುವುದು. ಆದರೆ, ಈ ಬಡ್ಡಿ ಅನುದಾನವು ಯಾವುದೇ ಸಂದರ್ಭದಲ್ಲಿ ಲಭ್ಯವಾಗಿಸಿರುವ 
ಪ್ರೋತ್ಸಾಹಧನದ “ಕ್ರೆಡಿಟ್‌ ಲಿಂಕ್ಡ್‌ ಬಂಡವಾಳ ಅನುದಾನ”ದಲ್ಲಿ ಅನುಮೋದಿತ ಬಂಡವಾಳವನ್ನು 
ಮೀರಕೂಡದು. 


ತಾಂತ್ರಿಕ ಜವಳಿ ಘಟಕಗಳನ್ನೊಳಗೊಂಡಂತೆ ಜವಳಿಯ ಮೌಲ್ಯ ಸರಣಿಯ ಎಲ್ಲಾ ಚಟುವಟಿಕೆಗಳಿಗೆ 
ಘಟಕಗಳು ಪಾವತಿಸಿದ ವಿದ್ಯುತ್‌ ವೆಚ್ಚವನ್ನು. ಪ್ರತಿ ಯೂನಿಟ್‌ಗೆ ರೂ.1.00 ರಂತೆ ಮರುಪಾವತಿ 
ಮಾಡಲಾಗುವುದು. 

ವಿದ್ಯುತ್‌ ಮಗ್ಗದ ಘಟಕಗಳ ಸಂದರ್ಭದಲ್ಲಿ, ವಿದ್ಯುತ್‌ ಸಂಪರ್ಕವು 20 ಅಶ್ವ ಶಕ್ತಿಗಿ೦ತ ಹೆಚ್ಚಾಗಿರತಕ್ಕದ್ದು 
ಮತ್ತು ಟಿ.ಯು.ಎಫ್‌.ಎಸ್‌ ಅನುಸರಣೀಯ ಶಟಲ್‌ ರಹಿತ ಮಗ್ಗಗಳ ಅನುಸ್ಥಾಪನೆಯಾಗಿರುವ ಘಟಕಗಳಿಗೆ 
ಅವು ಪಾವತಿಸಿದ ವಿದ್ಯುತ್‌ ವೆಚ್ಚವನ್ನು ಪ್ರತಿ ಯೂನಿಟ್‌ಗೆ ರೂ.1.00ರಂತೆ ಮರುಪಾವತಿ ಮಾಡಲಾಗುವುದು. 
ಗ್ರೀನ್‌ಫೀಲ್ಡ್‌ ಜವಳಿ ಉದ್ಯಾನಗಳು, ಬ್ರೌನ್‌ಫೀಲ್ಡ್‌ ಸಮೂಹ ಅಭಿವೃದ್ಧಿ ಮತ್ತು ಹಿಂದುಳಿದ ಪ್ರದೇಶಗಳ 
ನಿರ್ದಿಷ್ಟ ಜವಳಿ ವಲಯದಲ್ಲಿ ಇ.ಟ.ಪಿ ಸೌಲಭ್ಯಕ್ಕೆ ಪಾವತಿಸಿದ ವಿದ್ಯುತ್‌ ವೆಚ್ಚವನ್ನು ಪ್ರತಿ ಯೂನಿಟ್‌ಗೆ 


ಗ್ಛಡ 
ರೂ.1.00 ರಂತೆ ಮರುಪಾವತಿ ಮಾಡಲಾಗುವುದು. 


(ಏ) ಸಾಮಾನ್ಯ ತ್ಯಾಜ್ಯಜಲದ ಉಪಚಾರ ಸ್ಥಾವರ (ಕಾಮನ್‌ ಎಫ್ಲೂಎಂಟ್‌ ಟ್ರೀಟ್ಮೆಂಟ್‌ ಪ್ಲಾಂಟ್‌) ಮತ್ತು ಹಾನಿಕಾರಕ ತ್ಯಾಜ್ಯ ವಿಲೇವಾರಿ ಸೌಲಭ್ಯಗಳು 


(1) 


(11) 


ಉದೇಶ: 
೧ 


(೩೩) 


(00) 


ಅರ್ಹತೆ: 


(೩೩) 


ರಾಜ್ಯದ ಜವಳಿ ಮತ್ತು ಉಡುಪಿನ ಘಟಕಗಳನ್ನು ಪರಿಸರೀಯ ರೂಢಿಗಳ ಅನುಸರಣೆಯಲ್ಲಿರಿಸಲು ಮತ್ತು ಈ 
ಮೂಲಕ ಅನುವರ್ತನೆಗಳನ್ನು ಪೂರೈಸಲು ಮತ್ತು ವೆಚ್ಚವನ್ನು ಕಡಿಮೆಗೊಳಿಸುವ ಸಲುವಾಗಿ ಸಾಮಾನ್ಯ 
ತ್ಯಾಜ್ಯಜಲದ ಉಪಚಾರ ಸ್ಥಾವರಗಳು/ ಹಾನಿಕಾರಕ ತ್ಯಾಜ್ಯ ಎಲೇವಾರಿ ಸೌಲಭ್ಯಗಳ ಸ್ಥಾಪನೆಗಾಗಿ ಒಂದು 
ಬಾರಿಯ ಅನುದಾನವನ್ನು ಒದಗಿಸಲು ಪ್ರಸ್ತಾವನೆ ಇರಿಸಲಾಗಿದೆ. 

ಸೌಲಭ್ಯಗಳ ರಚನೆಗೆ ಕಾರಣವಾದ ನಿರ್ದಿಷ್ಟ ಅಗತ್ಯಗಳ ಅನುಸಾರ ಅವುಗಳನ್ನು ರಚಿಸಲಾಗಿದೆ. ಮತ್ತು 
ಕಾರ್ಯಾಚರಣೆ ನಡೆಯುತ್ತಿರುವುದಾಗಿ ಖಚಿತಪಡಿಸಲು, ಅಗತ್ಯ ಸಾಮರ್ಥ್ಯವನ್ನು ಹೊಂದಿರುವ 
ಸಂಘಟನೆಗಳು ಅಂಥ ಸೌಲಭ್ಯಗಳಲ್ಲಿ ಪಾಲ್ಗೊಳ್ಳುವುದಾಗಿ ಚ ಅಭಿವೃದ್ಧಿಗೊಳಿಸುವುದಾಗಿ ಪ್ರಸ್ತಾಪಕರು 
ಖಚಿತಪಡಿಸಬೇಕಾಗುವುದು. ಸೌಲಭ್ಯಗಳಿಗೆ ವಿಶೇಷ ಸಾಮರ್ಥ್ಯದ ಅಗತ್ಯವಿರುವುದು. ಯೋಜನೆಯ 
ಅನುಷ್ಠಾನ, ಕಾರ್ಯಾಚರಣೆ ಮತ್ತು ನಿರ್ವಹಣೆಗಾಗಿ ಇಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ 
ಸಂಸ್ಥೆಗಳನ್ನು ಗುರುತು/ ಆಯ್ಕೆ ಮಾಡಬೇಕಾಗುವುದು. 


ಗುರುತುಪಡಿಸಿದ ಸ್ಥಳಗಳಲ್ಲಿ, ಹಿಂದುಳಿದ ಪ್ರದೇಶಗಳ ಯಾವುದೇ ಒಂದು ಪ್ರದೇಶದಲ್ಲಿ ಗ್ರೀನ್‌ಫಿಲ್ಡ್‌ / 
ಬ್ರೌನ್‌ಫೀಲ್ಡ್‌ ಅಥವಾ ಜವಳಿ ಉದ್ಯಾನಗಳನ್ನು ಅಭಿವೃದ್ಧಿ ಪಡಿಸುವ ಉದ್ದೇಶಕ್ಕಾಗಿ ಕನಿಷ್ಠ 5 ಮಂದಿ 
ಉದ್ಯಮಿಗಳ ತಂಡವನ್ನು ಹೊಂದಿರುವ ಬಳಕೆದಾರ ಉದ್ಯಮವು ಸ್ಥಾಪಿಸಿದ ಎಸ್‌.ಪಿ.ವಿ.ಯು ಬೆಂಬಲ 
ಸಹಾಯಧನಕ್ಕೆ ಅರ್ಹವಾಗುವುದು. ಎಸ್‌.ಪಿ.ವಿ.ಯು ಗ್ರೀನ್‌ಫಿಲ್ಡ್‌ ಜವಳಿ ಉದ್ಯಾನ / ಬ್ರೌನ್‌ಫೀಲ್ಡ್‌ 
ಸೌಲಭ್ಯಗಳು ಅಥವಾ ಹಿಂದುಳಿದ ಪ್ರದೇಶಗಳಲ್ಲಿ ವಲಯಕ್ಕೆ ನಿರ್ದಿಷ್ಟವಾದ ಜವಳಿ ಉದ್ಯಾನದ 
ಅಭಿವೃದ್ಧಿಯಾಗಬಹುದು. 


೮೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ಭಾಗ೧ 





(ಐ) 


(111) 


(11) 


ಬೃಹತ್‌ ಯೋಜನೆ 


(1) 


(1) 


(111) 


(00) ಅಂಥಹ ಸೌಲಭ್ಯಗಳ ಪ್ರಯೋಜನವನ್ನು ಪಡೆಯಬಯಸುವ ಎಸ್‌.ಪಿ.ವಿ. ಗಳು ಅಂಥಹ ಸೌಲಭ್ಯವನ್ನು 
ಅಭಿವೃದ್ಧಿ ಪಡಿಸಲು ಮತ್ತು ನಿರ್ವಹಿಸಲು ಅಗತ್ಯ ಸಾಮರ್ಥ್ಯವನ್ನು ಹೊಂದಿರುವ ಸಂಸ್ಥೆಗಳನ್ನು ಗುರುತಿಸಿ 
ನೇಮಿಸುವ ಮೂಲಕ ಬಿ.ಓ.ಟಿ ಮಾದರಿಯ ಅನುಸಾರ ಯೋಜನೆಗಳನ್ನು ಅಭಿವೃದ್ಧಿಪಡಿಸುವುದು. 

(೦೦) . ಯೋಜನೆಯ ಅವಶ್ಯಕತೆಗಳ ಪ್ರಮಾಣ ಮತ್ತು ಗಾತ್ರ ಸಾಕಷ್ಟು ದೊಡ್ಡದಾಗಿದ್ದಲ್ಲಿ. ಕರ್ನಾಟಕ ಸರ್ಕಾರವು 
ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಮುಖಾಂತರ ಇಂಥಹ ಸೌಲಭ್ಯವನ್ನು ಬಿ.ಓ.ಟಿ ಮಾದರಿಯ ಅನಸಾರ 
ನಡೆಸಬಹುದು. 


ಯೋಜನೆಯ ಅಂಗಗಳು: ಬೆಂಬಲ ಸಹಾಯಧನದ ಉದ್ದೇಶಕ್ಕಾಗಿ ಯೋಜನೆಯ ವೆಚ್ಚವು ಈ ಕೆಳಗಿನ ಅ೦ಗಗಳನ್ನು 

ಒಳಗೊಳ್ಳುವುದು; 

(೩೩) ರಸ್ತೆಗಳು, ನೀರು ಸರಬರಾಜು, ವಿದ್ಯುತ್‌ ಇತ್ಯಾದಿಯಂಥ ಮೂಲಭೂತ ಸೌಕರ್ಯಗಳು (ಭೂಮಿ ಮತ್ತು 
ಭೂ ಅಭಿವೃದ್ಧಿ ವೆಚ್ಚಗಳನ್ನು ಹೊರತುಪಡಿಸಿ) 

(00) ಕಟ್ಟಡ 

(೦೦) . ಸ್ಥಾವರ ಮತ್ತು ಯಂತ್ರೋಪಕರಣ 

ನಿಧೀಕರಣ: ಸೌಲಭ್ಯಗಳನ್ನು ಸ್ಥಾಪಿಸಲು, ಒ೦ದುಬಾರಿಯ ಬೆಂಬಲ ಸಹಾಯಧನವನ್ನು ನಾಲ್ಕು ಕಂತುಗಳಲ್ಲಿ ಈ 

ಕೆಳಗಿನಂತೆ ಎಸ್‌.ಪಿ.ವಿ.ಗೆ ನೀಡಲಾಗುವುದು; 


(೩೩) ಯೋಜನಾ ವೆಚ್ಚದ 50% ಅಥವಾ ರೂ.5.00 ಕೋಟಿ ಇವುಗಳಲ್ಲಿ ಯಾವುದು ಕಡಿಮೆಯೋ ಅದು. 


(00) ಕೈಮಗ್ಗ ಯೋಜನೆಗಳಾದಲ್ಲಿ, ಅನುದಾನವು ಯೋಜನೆಯ ವೆಚ್ಚದ 80% ಅಥವಾ ರೂ. 1.00 ಕೋಟಿ 
ಇವುಗಳಲ್ಲಿ ಯಾವುದು ಕಡಿಮೆಯೋ ಅದು. 


(00) ಯೋಜನೆಯು ಭಾರತ ಸರ್ಕಾರದ ಯಾವುದೇ ಯೋಜನೆಯ ಮೂಲಕ ನಿಧಿ ಪಡೆಯುತ್ತಿರುವ 
ಸಂದರ್ಭದಲ್ಲಿ, ಅನುದಾನವು ಯೋಜನೆಯ ವೆಚ್ಚದ 20% ಅಥವಾ ರೂ. 5.00 ಕೋಟ ಇವುಗಳಲ್ಲಿ 
ಯಾವುದು ಕಡಿಮೆಯೋ ಅದು. 


(60) ಪ್ರೋತ್ಸಾಹಧನದ ಏತರಣೆಗಾಗಿ ಮೈಲಿಗಲ್ಲುಗಳನ್ನು ನೀತಿಯ ಕಾರ್ಯಾಚರಣೆ ಕೈಪಿಡಿಯಲ್ಲಿ 


ವಿವರಿಸಲಾಗುವುದು, ಇದು ಅನುಕ್ರಮದ ಅಭಿವೃದ್ಧಿ ಮೈಲಿಗಲ್ಲುಗಳನ್ನೂ ಸಹ ನಿಗದಿಪಡಿಸುವುದು. 


ಉದ್ದೇಶ: ರಾಜ್ಯವು ಜಾಗತಿಕ ಹೂಡಿಕೆಯ ಗಮ್ಯಸ್ಥಾನವಾಗುವುದನ್ನು ಖಚಿತಪಡಿಸಲು ಹಲವು ಬೃಹತ್‌ ಯೋಜನೆಗಳ 

ಮುಖಾಂತರ ಅಭಿವೃದ್ಧಿಗೆ ದಾರಿ ಮಾಡುವುದು ಅವಶ್ಯಕವಾಗಿದೆ. ಕೈಮಗ್ಗ ಮತ್ತು ಜವಳಿ ಇಲಾಖೆಯು ಬೃಹತ್‌ 

ಯೋಜನೆಗಳನ್ನು ಪ್ರೋತ್ಸಾಹಿಸಲು ಮತ್ತು ಅವುಗಳಿಗೆ ಅನುಕೂಲ ಮಾಡಿಕೊಡಲು ಇಚ್ಛಿಸುತ್ತದೆ. ಇದರಿಂದಾಗಿ ಗುಣಕ 

ಪರಿಣಾಮವುಂಟಾಗುವುದು ಮತ್ತು ರಾಜ್ಯದಲ್ಲಿ ಉದ್ಯೋಗ ಉತ್ಪತ್ತಿ ಚಟುವಟಿಕೆ ಮತ್ತು ಅಂತರ್ಗತ ವಲಯ ಅಭಿವೃದ್ಧಿಗೆ 

ಪೂರಕವಾಗುವುದು. 

ಅರ್ಹತೆ: ಒಂದೇ ಯೋಜನೆಯಲ್ಲಿ ಹೂಡಿಕೆಗಳ ಆಧಾರದ ಮೇಲೆ ಬೃಹತ್‌ ಯೋಜನೆಗಳನ್ನು ವಲಯ 1 ಮತ್ತು ವಲಯ 

2 ರಲ್ಲಿ ಈ ಕೆಳಗಿನಂತೆ ವರ್ಗೀಕರಿಸಬಹುದಾಗಿದೆ: 

(೩೩) ಉಡುಪು ತಯಾರಿಕಾ ಘಟಕಗಳನ್ನು ಹೊರತುಪಡಿಸಿ ಕೇವಲ ಸ್ಥಿರಾಸ್ತಿಗಳ ಸೃಜನೆಯಲ್ಲಿ ರೂ.100 
ಕೋಟಗಳನ್ನು ಹೂಡುವ ಮತ್ತು ಕನಿಷ್ಠ 150 ನೇರ ಉದ್ಯೋಗಗಳನ್ನು ಒದಗಿಸುವ ಎಲ್ಲಾ ಜವಳಿ ಘಟಕಗಳು. 

(00) ಸ್ಥಿರಾಸ್ತಿಗಳ ಸೃಜನೆಯಲ್ಲಿ ರೂ.100 ಕೋಟಿಗಳ ಹೂಡುವ ಮತ್ತು ಕನಿಷ್ಠ 500 ನೇರ ಉದ್ಯೋಗಗಳನ್ನು 
ಒದಗಿಸುವ ಸಿದ್ಧಉಡುಪು ತಯಾರಿಕಾ ಘಟಕಗಳು. 

ನಿಧೀಕರಣ: ಬೃಹತ್‌ ಯೋಜನೆಯನ್ನು ಅಭಿವೃದ್ಧಿಪಡಿಸಲು ಯೋಜನೆಯ ಪಸ್ತಾಪಕರಿಗೆ ನೀಡಲಿರುವ ವಿಶೇಷ 

ಪ್ರೋತ್ಸಾಹಕಗಳು ಈ ಕೆಳಗಿನಂತಿವೆ: 

(೩೩) ಬಂಡವಾಳ ಅನುದಾನ 


ಾ ಬೃಹತ್‌ ಯೋಜನೆಗೆ ಅಭಿವೃದ್ಧಿಯಾಗಿರದ ಬೃಹತ್‌ಗಾತ್ರದ ಭೂಮಿಯ ಅಗತ್ಯವಿರುವುದು; 
ಯೋಜನೆಯ ಪ್ರಸ್ತಾಪಕರು ಘಟಕಕ್ಕೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು 
ನಿರ್ಮಿಸತಕ್ಕದ್ದು. 

) ಸರ್ಕಾರವು ಸ್ಥಿರಾಸ್ತಿಗಳ ಮೇಲೆ 10% ಅಥವಾ ರೂ.10.00 ಕೋಟಿ ಇವುಗಳಲ್ಲಿ ಕಡಿಮೆಯಿರುವ 


ಮೊತ್ತದ ಬ೦ಡವಾಳ ಅನುದಾನವನ್ನು ನೀಡುವುದು. 
(00) . ರಾಜ್ಯ ಮಟ್ಟದ ತೆರಿಗೆಗಳು, ಸುಂಕಗಳು ಮತ್ತು ಶಾಸನಬದ್ಧ ಶುಲ್ಕಗಳ ಮರುಪಾವತಿ 
ಾ ಬೃಹತ್‌ ಯೋಜನೆಗಳ ಪ್ರವರ್ತಕರಿಗೆ ಇತರ ಸಂಸ್ಥೆಗಳ ಮೂಲಕ ಸರಕುಗಳು ಮತ್ತು ಸೇವೆಗಳ 
ಪೂರೈಕೆಗೆ ಸಂಬಂಧಿಸಿದಂತೆ, ಬೃಹತ್‌ ಯೋಜನೆಯ ಪ್ರವರ್ತಕರಿಗೆ ಕರ್ನಾಟಕ ಸರ್ಕಾರವು, 
ಮಾರಾಟ ತೆರಿಗೆ, ವಹಿವಾಟು ತೆರಿಗೆ, ಕೆಲಸದ ಗುತ್ತಿಗೆ ತೆರಿಗೆ, ಸೆಸ್ಸು ಒಳಗೊಂಡಂತೆ ಎಲ್ಲಾ ರಾಜ್ಯ 
ಮತ್ತು ಸ್ಥಳೀಯ ತೆರಿಗೆಗಳು ಮತ್ತು ಪಾವತಿಗಳಿಂದ ರಿಯಾಯತಿ ನೀಡುವುದು. 


ಭಾಗ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ೮೫೭ 





(00) 


(66) 


(೦೦) 


11) 


(88) 


ಾ ಸರಕು ಪಟ್ಟಿ (ಇನ್ವಾಯ್ಸ್‌) ದಾಖಲೆಯ ಅನುಸಾರ ವಲಯ 1 ಮತ್ತು ವಲಯ 2ರಲ್ಲಿ ಬೃಹತ್‌ 
ಯೋಜನೆಗಾಗಿ ಉದ್ಯಮಿಗಳು ಮಾಡಿದ ವಾಸ್ತವಿಕ ಪಾವತಿಗಳ ಮೇಲೆ. ಮರುಪಾವತಿ 
ಮಾಡಲಾಗುವುದು. 

ಉದ್ಯೋಗಿಗಳ ರಾಜ್ಯ ವಿಮೆ/ ಉದ್ಯೋಗಿಗಳ ಭವಿಷ್ಯ ನಿಧಿಯ ಮರುಪಾವತಿ 

ಾ ಇ.ಎಸ್‌.ಐ ಮತ್ತು ಇ.ಪಿ.ಎಫ್‌ ಗಳೆಡೆಗೆ ಮಾಲೀಕರ ಕೊಡುಗೆಯ ಮೇರೆಗೆ ವ್ಯಯಿಸಿದ ಖರ್ಜಿನ 
ಮರುಪಾವತಿಯನ್ನು ಸರಕಾರವು ಪೂರ್ವನಿರ್ಧರಿತ ಸೂತ್ರಗಳ ಮೂಲಕ ಒದಗಿಸುವುದು. 

ಾ ಘಟಕಗಳ ವಲಯಗಳನ್ನು ಪರಿಗಣಿಸದಂತೆ, ಬೃಹತ್‌ ಯೋಜನೆಗಾಗಿ ಸರಕು ಪಟ್ಟಿ (ಇನ್ವಾಯ್ಪ್‌) 
ದಾಖಲೆಯ ಅನುಸಾರ ಉದ್ಯಮಿಗಳು ಮಾಡಿದ ವಾಸ್ತವಿಕ ಪಾವತಿಗಳ ಮೇಲೆ ಮರುಪಾವತಿ 
ಮಾಡಲಾಗುವುದು. 

) ವಾಣಿಜ್ಯ ಉತ್ಪಾದನೆಯನ್ನು ಪ್ರಾರಂಭಿಸಿದ ದಿನಾಂಕದಿಂದ ಐದು ವರ್ಷಗಳ ಅವಧಿಗೆ ಈ 
ಬೆಂಬಲವು ಲಭ್ಯವಾಗಿರುವುದು. 

ಪ್ರವೇಶ ತೆರಿಗೆಯ ಮರುಪಾವತಿ 

೫ ಬೃಹತ್‌ ಯೋಜನೆಗಳಲ್ಲಿ ಸ್ಥಾವರ ಮತ್ತು ಯಂತ್ರೋಪಕರಣದ ಮೇಲೆ ಬೃಹತ್‌ ಹೂಡಿಕೆಯನ್ನು 
ಚಿತ್ರಿಸಲಾಗಿರುತ್ತದೆ, ಹಾಗಾಗಿ ಹೊರದೇಶಗಳಿ೦ದ ಇವುಗಳ ಆಮದು ಮಾಡಬಹುದಾಗಿದೆ. ಘಟಕದ 
ಅಗತ್ಯಕ್ಕನುಸಾರವಾಗಿ ಸ್ಥಾವರ ಮತ್ತು ಯಂತ್ರೋಪಕರಣದ ಪ್ರವೇಶ ತೆರಿಗೆಯ ಮೇಲೆ ಸರ್ಕಾರವು 
100% ರಿಯಾಯತಿ ನೀಡುತ್ತದೆ. 

ಮುದ್ರಾಂಕ ಸುಂಕದ ಮರುಪಾವತಿ 


» ಮುದ್ರಾಂಕ ಸುಂಕವನ್ನು ಆಕರ್ಷಿಸುವ ಭೂಮಿ, ಸಾಲ, ದುಡಿಮೆ ಬಂಡವಾಳ ಮತ್ತು ಇತರ 
ಯೋಜನೆಗೆ ಸಂಬಂಧಿತ ಎಲ್ಲಾ ಕಾನೂನು ಸಂಬಂಧಿತ ದಾಖಲೆಗಳ ಮೇಲೆ ಮುದ್ರಾಂಕ ಸುಂಕವನ್ನು 
ವಲಯ 1 ಮತ್ತು ವಲಯ ೨3ಕ್ಕೆ ನಿಗದಿಪಿಡಿಸಿರುವ ಮಜಲುಗಳ ಅನುಸಾರ ಮರುಪಾವತಿ 
ಮಾಡಲಾಗುವುದು. 


ವಿದ್ಯುತ್‌ ಅನುದಾನ 


೫ ತಾಂತ್ರಿಕ ಜವಳಿ ಒಳಗೊಂಡಂತೆ ಜವಳಿ ಮೌಲ್ಯ ಸರಣಿಯ ಎಲ್ಲಾ ಚಟುವಟಿಕೆಗಳಿಗೆ ಘಟಕಗಳು 
ಪಾವತಿಸಿದ ವಿದ್ಯುತ್‌ ವೆಚ್ಚವನ್ನು ಪ್ರತಿ ಯೂನಿಟ್‌ಗೆ ರೂ.1.00 ರಂತೆ ಮರುಪಾವತಿ 
ಮಾಡಲಾಗುವುದು. ಉನ್ನತ ತಂತ್ರಜ್ಞಾನದ ವಿದ್ಯುತ್‌ ಮಗ್ಗದ ಘಟಕಗಳಾಗಿದ್ದಲ್ಲಿ ವಿದ್ಯುತ್‌ 
ಸಂಪರ್ಕವು 20 ಅಶ್ವಶಕ್ತಿಗಿ೦ತ ಹೆಚ್ಚಿನದಾಗಿರತಕ್ಕದ್ದು. ಪ್ರೋತ್ಸಾಹಧನವು ಯೋಜನೆಯಲ್ಲಿರುವ 
ಇ.ಟಿ.ಪಿ. ಸೌಲಭ್ಯಕ್ಕೂ ಸಹ ವಿಸ್ತೃತವಾಗುವುದು. 

೫ ಬೃಹತ್‌ ಯೋಜನೆಗಳಾಗಿದ್ದಲ್ಲಿ, 2437 ವಿದ್ಯುತ್‌ ಪೂರೈಕೆಗಾಗಿ ಆಕರ್ಷಕ ವಿದ್ಯುತ್‌ 
ಯೋಜನೆಯನ್ನು ಅಭಿವೃದ್ಧಿಪಡಿಸಲು ಪ್ರವರ್ತಕರು ಸ್ವತಂತ್ರರಾಗಿರುವರು. ವಿದ್ಯುತ್‌ ಯೋಜನೆಯ 
ವೆಚ್ಚವನ್ನು ವಿಸ್ತತ್ರ ಯೋಜನಾ ವರದಿಯಲ್ಲಿ ಯೋಜನೆಯ ವೆಚ್ಚದ ಭಾಗವಾಗಿ 
ಪರಿಗಣಿಸಲಾಗುವುದು. 


ಮೇಲೆ ಸೂಚಿಸಿರುವ ಪ್ರೋತ್ಸಾಹಕಗಳ ಗುಂಪು ಯೋಜನೆಯ ವೆಚ್ಚದ 15% ಅಥವಾ ರೂ.50.00 
ಕೋಟಿಗಳಲ್ಲಿ ಕಡಿಮೆಯಿರುವ ಮೊತ್ತವನ್ನು ಮೀರಕೂಡದು 


(ಒ) ಸಾಮರ್ಥ್ಯ ನಿರ್ಮಾಣಕ್ಕೆ ಬೆಂಬಲ 
ಜವಳಿ ಮತ್ತು ಉಡುಪು ವಲಯಕ್ಕಾಗಿ ದೃಢ ಸೌಕರ್ಯಗಳ ಅಭಿವೃದ್ಧಿಯ ಹೊರತಾಗಿ, ಮುಖ್ಯವಾಗಿ ಒಟ್ಟಾರೆ ಸಾಮರ್ಥ್ಯ ವರ್ಧನೆ 


ಉದ್ದೇಶಗಳಿಗಾಗಿ 


ಉದ್ಯಮಕ್ಕೆ ಮೃದು ಇನ್‌ಪುಟ್‌ಗಳನ್ನು ಒದಗಿಸುವ ಮೂಲ ಅಗತ್ಯವಿರುವುದು. ಪ್ರಮಾಣಾನುಗುಣ 


ಉಳಿತಾಯಗಳನ್ನು ಪಡೆಯಲು ಅಂಥ ಸಾಮರ್ಥ್ಯ ರಚನೆ ಉಪಕ್ರಮಗಳನ್ನು ಸಮಷ್ಟಿ ವ್ಯವಸ್ಥೆಯ ಆಧಾರದ ಮೇಲೆ ಒದಗಿಸುವ 
ಅಗತ್ಯವಿರುವುದು. ನೀತಿಯ ಅವಧಿಯಲ್ಲಿ ಬೆಂಬಲಿಸುವ ಸಾಮರ್ಥ್ಯ ನಿರ್ಮಾಣ ಉಪಕ್ರಮಗಳು ಈ ಕೆಳಗಿನಂತಿವೆ; 


(1) ಮಾರುಕಟ್ಟೆ ಅಭಿವೃದ್ಧಿ ಮತ್ತು ಬ್ರಾಂಡಿಂಗ್‌ 


(೩೩) 


(00) 


ಉದ್ದೇಶ: ಉದ್ಯಮಿಗಳು. / ಘಟಕಗಳ ಗುಂಪುಗಳನ್ನು ಜಾಗತಿಕ ಮಾರುಕಟ್ಟೆಗಳು ಮತ್ತು 
ಅಭಿವೃದ್ಧಿಯಾಗುತ್ತಿರುವ ಸ್ವದೇಶೀಯ ಮಾರುಕಟ್ಟೆಗಳನ್ನು ಫಲದಾಯಕವಾಗಿ ತಲುಪಲು 
ಸಮರ್ಥಗೊಳಿಸುವುದು. 


ಅರ್ಹತೆ: ಈ ಮೇಲಿನ ಪ್ರೋತ್ಸಾಹಧನವನ್ನು ಪಡೆಯಲು ಬೇಕಾದ ಅರ್ಹತೆಗಳು ಈ ಕೆಳಗಿನಂತಿವೆ; 
ಘಾ ರಾಜ್ಯ / ಉದ್ಯಮ ಸಂಘಟನೆಗಳಲ್ಲಿ ಘಟಕಗಳನ್ನು ಹೊಂದಿರುವ ಕನಿಷ್ಠ 5 ಉದ್ಯಮಿಗಳ ತಂಡ. 


ಾ ಕೇಂದ್ರ ಅಥವಾ ರಾಜ್ಯ ಸರಕಾರದ ನೆರವಿನೊಂದಿಗೆ ಜವಳಿ ಉದ್ಯಾನಗಳು / ನಿರ್ದಿಷ್ಟ ಜವಳಿ 
ವಲಯಗಳನ್ನು ಅಭಿವೃದ್ಧಿಗೊಳಿಸುತ್ತಿರುವ ಎಸ್‌.ಪಿ.ವಿ. ಗಳು / ಉದ್ಯಮ ಸಂಘಟನೆಗಳು. 


೮೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ಭಾಗ೧ 





(1) 


(111) 


(00) 


(66) 


ಯೋಜನೆಯ ಅಂಗಗಳು: ನಿಧಿ ಹೂಡಲ್ಪಡುವ ಯೋಜನೆಯ ಅಂಗಗಳು ಈ ಕೆಳಗಿನಂತಿವೆ; 
ಅಂತರಾಷ್ಟ್ರೀಯ ಪ್ರದರ್ಶನಗಳಲ್ಲಿ ಭಾಗವಹಿಸುವಿಕೆ 

ವಿದೇಶದಲ್ಲಿ ವ್ಯಾವಹಾರಿಕ ಪ್ರತಿನಿಧಿಗಳು ಮತ್ತು ಅಂತಸ್ಥ ರಾಯಭಾರಿಗಳು 
ವೆಬ್‌ಸೈಟ್‌ಗಳು / ಕೈಪಿಡಿ ಇತ್ಯಾದಿಗಳ ರಚನೆ 

ಮಾರುಕಟ್ಟೆ ಸಂಶೋಧನಾ ಅಧ್ಯಯನಗಳನ್ನು ಕೈಗೊಳ್ಳುವುದು 

ಅಂತರಾಷ್ಟ್ರೀಯ ಮಾರುಕಟ್ಟೆ ಅಭಿವೃದ್ಧಿ ಸಲಹೆಗಾರರೊಡನೆ ಸಂಬಂಧ ಕಲ್ಪಿಸುವುದು 
ಬ್ರಾಂಡ್‌ಗಳ ರಚನೆ 


ಡ್‌ 
ಪ್ರಚಾರ 


೫ 31 1 3 ೪ ೪ ₹3 


ಇತರ ವ್ಯಾಪಾರ ಉಪಕ್ರಮಗಳು 

ನಿಧೀಕರಣ: ಈ ಉಪಕ್ರಮಕ್ಕೆ ಯೋಜನೆಯ ವೆಚ್ಚದ 50% ಅಥವಾ ರೂ. 50 ಲಕ್ಷ ಇವುಗಳಲ್ಲಿ ಕಡಿಮೆಯಿರುವ 
ಮೊತ್ತದ ಬೆಂಬಲ ಧನವನ್ನು ನೀಡಲಾಗುವುದು, ಬಾಕಿ ಮೊತ್ತದ ಪೂರೈಕೆ / ವ್ಯವಸ್ಥೆಯನ್ನು ಉದ್ಯಮಿಗಳ / 
ಉದ್ಯಮ ಸಂಘಟನೆಗಳ ತಂಡವು ಮಾಡತಕ್ಕದ್ದು. ಮರುಪಾವತಿ ಆಧಾರದ ಮೇಲೆ ನೆರವು ನೀಡಲಾಗುವುದು. 


ವಿನ್ಯಾಸ ಅಭಿವೃದ್ಧಿ ಮತ್ತು ಉತ್ಪನ್ನ ವೈವಿಧ್ಯೀಕರಣ: 


(೩೩) 


(00) 


(00) 


(೦೦) 


ಉದ್ದೇಶ: ವಿನ್ಯಾಸ ಅಭಿವೃದ್ಧಿಯ ಮೂಲಕ ಹೊಸ ಉತ್ಪನ್ನಗಳನ್ನು ರಚಿಸಲು ಕೈಮಗ್ಗ ಉದ್ಯಮಿಗಳು ಅಥವಾ 
ಘಟಕಗಳನ್ನು ಸಮರ್ಥಗೊಳಿಸುವುದು. 
ಅರ್ಹತೆ: ಈ ಮೇಲಿನ ಪ್ರೋತ್ಸಾಹಧನವನ್ನು ಪಡೆಯಲು ಬೇಕಾದ ಅರ್ಹತೆಗಳು ಈ ಕೆಳಗಿನಂತಿವೆ; 


ಾ ರಾಜ್ಯ / ಉದ್ಯಮ ಸಂಘಟನೆಗಳು / ಸಹಕಾರಿ ಸಂಘಗಳಲ್ಲಿ ಘಟಕಗಳನ್ನು ಹೊಂದಿರುವ ಕನಿಷ್ಠ 5 
ಕೈಮಗ್ಗ ಉದ್ಯಮಿಗಳ ತಂಡ. 
ಗಿ ಶ್ರಿ 
ಕೇಂದ್ರ ಅಥವಾ ರಾಜ್ಯ ಸರಕಾರದ ನೆರವಿನೊಂದಿಗೆ ಜವಳಿ ಉದ್ಯಾನಗಳು (ಕೈಮಗ್ಗಗಳು) / 


ನಿರ್ದಿಷ್ಟ ಜವಳಿ ವಲಯಗಳನ್ನು ಅಭಿವೃದ್ಧಿಗೊಳಿಸುತ್ತಿರುವ ಎಸ್‌.ಪಿ.ವಿ.ಗಳು. 
ಯೋಜನೆಯ ಅಂಗಗಳು: ನಿಧಿ ಹೂಡಲ್ಪಡುವ ಯೋಜನೆಯ ಅಂಗಗಳು ಈ ಕೆಳಗಿನಂತಿವೆ; 


ಾ ಎನ್ಯಾಸ ಮತ್ತು ಉತ್ಪನ್ನದ ಅಭಿವೃದ್ಧಿಯಲ್ಲಿ ತೊಡಗಿಕೊಂಡ ವಿನ್ಯಾಸಗಾರ ವೆಚ್ಚ. 
ಾ ಕಚ್ಚಾ ವಸ್ತುಗಳು ಅನ್ವಯಿಸುವಲ್ಲಿ ವಿಶೇಷ ಯಂತ್ರ ಇತ್ಯಾದಿಗಳ ವೆಚ್ಚ 
ಾ ಪರೀಕ್ಷಣೆ, ಪ್ರಮಾಣಿಕರಣ ವೆಚ್ಚಗಳು ಇತ್ಯಾದಿ. 


ನಿಧೀಕರಣ: ಈ ಉಪಕ್ರಮಕ್ಕೆ ಯೋಜನೆಯ ವೆಚ್ಚದ 50% ಅಥವಾ ರೂ. 25 ಲಕ್ಷ ಇವುಗಳಲ್ಲಿ ಕಡಿಮೆಯಿರುವ 
ಮೊತ್ತದ ಬೆಂಬಲ ಧನವನ್ನು ನೀಡಲಾಗುವುದು. ಬಾಕಿ ಮೊತ್ತದ ಪೂರೈಕೆ / ವ್ಯವಸ್ಥೆಯನ್ನು ಉದ್ಯಮಿಗಳ / 
ಉದ್ಯಮ ಸಂಘಟನೆಗಳ / ಸಹಕಾರಿ ಸಂಘಗಳ ತಂಡವು ಮಾಡತಕ್ಕದ್ದು. ಮರುಪಾವತಿ ಆಧಾರದ ಮೇಲೆ 
ನೆರವು ನೀಡಲಾಗುವುದು. 


ಮಾನದಂಡಗಳು ಮತ್ತು ಅನುವರ್ತನೆಗಳು: 


(೩೩) 


(00) 


ಉದ್ದೇಶ: ಮಾನದಂಡಗಳನ್ನು ಅಳವಡಿಸಲು ಉದ್ಯಮವನ್ನು ಸಮರ್ಥಗೊಳಿಸುವುದು ಮತ್ತು ಅಂತೆಯೇ 
ಏವಿಧ ಅಂತರಾಷ್ಟೀಯ ವ್ಯಾಪಾರ ಅಗತ್ಯಗಳ ಆಜ್ಞಾನುವರ್ತನೆ ಮಾಡುವುದು. 

ಅರ್ಹತೆ: ಈ ಕೆಳಗೆ ಸೂಚಿಸಿರುವಂಥ ಯಾವುದೇ ಅಂತರಾಷ್ಟೀಯವಾಗಿ ಗುರುತಿಸಲ್ಪಟ್ಟ / ಅಂಗೀಕೃತ 
ಮಾನದಂಡಗಳ ಪ್ರಕಾರ ದೃಢೀಕರಣ / ಮಾನ್ಯತೆ ಪಡೆಯುವ ಯಾವುದೇ ಘಟಕ; 

ಬ್ಯೂರೋ ಆಫ್‌ ಇಂಡಿಯನ್‌ ಸ್ಟಾಂಡರ್ಡ್ಟ್‌ 

ಐ.ಎಸ್‌.ಓ-9000 ಕ್ವಾಲಿಟಿ ಮ್ಯಾನೇಜ್ಮೆಂಟ್‌ ಸಿಸ್ಟಮ್‌ 

ಐ.ಎಸ್‌.ಓ-14000 ಎನ್ವಿರಾನಮೆ೦ಟಲ್‌ ಮ್ಯಾನೇಜ್ಮೆಂಟ್‌ ಸಿಸ್ಟಮ್‌ 

ಐ.ಎಸ್‌.ಓ-18000 ಆಕ್ಕುಪೇಶನಲ್‌ ಹೆಲ್ಟ್‌ ಅಂಡ್‌ ಸೇಪ್ಟಿ ಸ್ಟಾಂಡರ್ಡ್ಸ್‌ 

ಸೋಷಿಯಲ್‌ ಆಅಕೌಂಟೆಬಿಲಿಟಿ ಸ್ಟಾಂಡರ್ಡ್ಸ್‌ 

ಅಂತರಾಷ್ಟೀಯ ಮನ್ನಣೆ ಪಡೆದ ಈಕೋ-ಲೇಬಲ್‌ಗಳು ೦8-1೫ 100 ಇತ್ಯಾದಿ 


ಯು.ಎನ್‌ ಎನ್ವಿರಾನಮೆ೦ಟಲ್‌ ಪ್ರೋಗ್ರಾಮ್‌ ಸರ್ಟಿಫಿಕೇಶನ್‌ (ಸಾಮಾಜಿಕ ಜವಾಬ್ದಾರಿ 
ಸುಸ್ಥಿರ ವ್ಯಾಪಾರ ರೂಢಿಗಳನ್ನು ಪ್ರೋತ್ಸಾಹಿಸುವ ಯು.ಎನ್‌ ಮುಂದಾಳತ್ವದ ಉಪಕ್ರಮ) 
ಯು.ಎನ್‌ ಇಕಾನಮಿಕ್‌ ಆಲ್ಯಂಡ್‌ ಸೋಷಿಯಲ್‌ ಕಮಿಶನ್‌ ಫಾರ್‌ ಏಷ್ಯಾ ಅ್ಯಂಡ್‌ ದಿ ಪೆಸಿಫಿ 
(0೫೫6೮ ಸ೧ಿ) 

೫. ಉತ್ತಮ ಮಾರುಕಟ್ಟೆ ಸ್ಥಾನೀಕರಣಕ್ಕೆ (ಮಾರ್ಕೆಟ್‌ ಪೊಸಿಶನಿಂಗ್‌) ಅನುವು ಮಾಡುವ 
ಅಂತರಾಷ್ಟೀಯವಾಗಿ ಮಾನ್ಯತೆ ಪಡೆದ ಇತರ ಯಾವುದೇ ದೃಢೀಕರಣ 


೫ 71 1 ೪ ೪ ₹0 31 


ಮ 
ಮ 


ಆ (೮.6 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ೮೫೯ 





(18) 


(7) ನಿಧೀಕರಣ: ಪ್ರತ್ಯೇಕ ಘಟಕಕ್ಕೆ ವೆಚ್ಚದ 50% ಅಥವಾ ರೂ.5 ಲಕ್ಷ ಇವುಗಳಲ್ಲಿ ಕಡಿಮೆಯಿರುವ ಮೊತ್ತದವರೆಗಿನ 
ಬೆಂಬಲಧನವನ್ನು ನೀಡಲಾಗುವುದು. ಬಾಕಿ ಮೊತ್ತದ ಪೂರೈಕೆ / ವ್ಯವಸ್ಥೆಯನ್ನು ಫಲಾನುಭವಿ ಘಟಕವು 
ಮಾಡತಕ್ಕದ್ದು. ಮರುಪಾವತಿ ಆಧಾರದ ಮೇಲೆ ನೆರವು ನೀಡಲಾಗುವುದು. 

(ಓ) ಹಾಲಿ ಇರುವ ಘಟಕಗಳ ಸಂಪನ್ಮೂಲ ಸಂರಕ್ಷಣೆ ಮತ್ತು ಪರಿಸರೀಯ ಅನುಸರಣೆಗಾಗಿ ನೆರವು 
(1) ಉದ್ದೇಶ: ರಾಜ್ಯದಲ್ಲಿ ಹಾಲಿ ಇರುವವಾಗಿ ಇರುವ ಜವಳಿ ಮತ್ತು ಉಡುಪಿನ ಘಟಕಗಳನ್ನು ಬದಲಾಗುತ್ತಿರುವ ಪರಿಸರೀಯ 
ರೂಢಿಗಳಿಗೆ ಅನುವರ್ತಿಯಾಗಿಸಲು ಸಂಪನ್ಮೂಲ ಸಂರಕ್ಷಣೆ ಮತ್ತು ಪರಿಸರೀಯ ಅನುಸರಣೆಗಾಗಿ ನೆರವು ನೀಡಬೇಕೆಂದು 
ಪ್ರಸ್ತಾಪಿಸಲಾಗಿದೆ. 
(11) ಅರ್ಹತೆ: 

(೩೩) ಕನಿಷ್ಠ ಮೂರು ವರ್ಷಗಳು ಅಥವಾ ಹೆಚ್ಚಿನ ಅವಧಿಗೆ ಕಾರ್ಯನಿರ್ವಹಿಸುತ್ತಿರುವ ಹಾಲಿ ಇರುವ ಘಟಕಗಳು 
ಈ ಸಹಾಯಧನಕ್ಕೆ ಅರ್ಹವಾಗುವವು. 

(೧೧) ಯೋಜನೆಯ ಕಾರ್ಯಾಚರಣೆಯ ಅವಧಿಯ ಎರಡು ವರ್ಷಗಳಿಗೊಮ್ಮೆ ಸಹಾಯಧನವನ್ನು ಪಡೆಯಲು 
ಸಂಸ್ಥೆಯು ಅರ್ಹವಾಗಿರುವುದು. 

(111) ನಿಧೀಕರಣ: ಶಕ್ತಿಯ ಆಡಿಟ್‌/ ನೀರಿನ ಆಡಿಟ್‌/ ಪರಿಸರೀಯ ಅನುವರ್ತನೆಯ ವೆಚ್ಚದ 50% ಅಥವಾ ಗರಿಷ್ಠ 
ರೂ.50,000 ದಲ್ಲಿ ಕಡಿಮೆಯಿರುವ ಮೊತ್ತದವರೆಗಿನ ಮರುಪಾವತಿಯು ಪ್ರತಿ ಪ್ರಕರಣದಲ್ಲಿ ಪ್ರತ್ಯೇಕವಾಗಿ ಅನ್ವಯಿಸುತ್ತದೆ. 
(ಔ) ಸಂಯೋಜಿತ ಜವಳಿ ಘಟಕಗಳು: 


ಒಬ್ಬ ಉದ್ಯಮಿಯಿ೦ದ ಒಂದೇ ಸ್ಥಳದಲ್ಲಿ ಜವಳಿ ಮೌಲ್ಯ ಸರಣಿಯ ಒಂದಕ್ಕಿಂತ ಹೆಚ್ಚಿನ ಚಟುವಟಿಕೆಗಳಿಗೆ ಆಧಾರ ನೀಡುತ್ತಿರುವ 
ಜವಳಿ ಮತ್ತು ಉಡುಪಿನ ಘಟಕಗಳನ್ನು ಸಂಯೋಜಿತ ಜವಳಿ ಘಟಕಗಳೆಂದು ಕರೆಯಬಹುದಾಗಿದೆ. 


(ಅಂ) ಇತರ ಯೋಜನೆಗಳಡಿಯಲ್ಲಿ ಬೆಂಬಲದ ಹೊಂದಿಸಿಕೊಳ್ಳುವಿಕೆ (ಡೋವ್‌ಟೈಲಿಂಗ್‌): 


ಭಾರತ ಸರ್ಕಾರದ ಜವಳಿ ಸಚಿವಾಲಯದ ಟಿ.ಯು.ಎಫ್‌.ಎಸ್‌. ನಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿವಿಧ ಯೋಜನೆಗಳ 
ಪ್ರಕಾರ ಲಭ್ಯವಿರುವ ನೆರವನ್ನು ಉದ್ಯಮಿಗಳು / ಕೈಗಾರಿಕಾ ಸಂಘಟನೆಗಳು / ಎಸ್‌.ಪಿ.ವಿ.ಗಳು / ಘಟಕಗಳು ಈ ನೀತಿಯಲ್ಲಿ 
ಲಭ್ಯವಿರುವ ಸಹಾಯದೊಂದಿಗೆ ಹೊಂದಿಸಿಕೊಳ್ಳಬಹುದು. ಆದರೆ ಅಂಥ ಹೊಂದಿಸಿಕೊಳ್ಳುವಿಕೆಯ ಸಂದರ್ಭದಲ್ಲಿ, ಉದ್ಯಮದ 
ಕೊಡುಗೆಯು ಪ್ರತಿ ಯೋಜನೆಯ ವೆಚ್ಚದ 15% ಕ್ಕಿಂತ ಕಡಿಮೆಯಾಗಕೂಡದು. 


ಈ ನೀತಿಯ ಅನುಸಾರ ಅನುಮೋದಿತ ಯೋಜನೆಗಳು ರಾಜ್ಯದ ಕೈಗಾರಿಕಾ ನೀತಿಯ ಅನುಸಾರ ಪ್ರೋತ್ಸಾಹಧನ ಮತ್ತು 
ರಿಯಾಯತಿಗಳನ್ನು ಪಡೆಯಲು ಅರ್ಹರಾಗಿರುವುದಿಲ್ಲ. 
ಮಾನವ ಸಂಪನ್ಮೂಲ ವಿಭಾಗ ಮತ್ತು ಕೌತಲ್ಯ ಉನ್ನತೀಕರಣ: 
ಕುಶಲ ಕಾರ್ಮಿಕರ ಲಭ್ಯತೆ ಮತ್ತು ಗುಣಮಟ್ಟವು ಜಾಗತಿಕವಾಗಿ ಸ್ಪರ್ಧಾತ್ಮಕವಾದ ಜವಳಿ ಮತ್ತು ಉಡುಪಿನ ಉದ್ಯಮಕ್ಕೆ ಪೂರ್ವಾಪೇಕ್ಷೆಗಳು. 
ಹಾಗಾಗಿ ಜವಳಿ ಉದ್ಯಮದ ಏವಿಧ ಉಪ-ವಲಯಗಳಿಗಾಗಿ ಈ ನೀತಿಯು ಅವಶ್ಯಕತೆ-ಆಧಾರಿತ ಕೌಶಲ್ಯಗಳ ಅಭಿವೃದ್ಧಿಗೆ ಸಾಕಷ್ಟು ಆದ್ಯತೆ 
ಮತ್ತು ಬಲವನ್ನು ಒದಗಿಸುತ್ತದೆ. ನೀತಿಯ ಅವಧಿಯಲ್ಲಿ 5 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸುವುದು ಮತ್ತು ನಿರುದ್ಯೋಗಿ ಯುವಕರಿಗೆ ತರಬೇತಿ 
ನೀಡುವ ಗುರಿ ಹೊಂದಲಾಗಿದೆ. 
(ಅ) ಸಂಸ್ಥೆಯಲ್ಲಿ ಜವಳಿಯ ಮೂಲಭೂತ ಸೌಕರ್ಯಗಳ ಉನ್ನತೀಕರಣ 
ಜವಳಿ ಮೌಲ್ಯ ಸರಣಿಯಲ್ಲಿ ಶೈಕ್ಷಣಿಕ / ಕೌಶಲ ಅಭಿವೃದ್ಧಿಯಲ್ಲಿ ತೊಡಗಿಕೊಂಡಿರುವ ಹೆಸರಾಂತ ಸಂಸ್ಥೆಗಳಿಗೆ ತಮ್ಮ ಆವರಣದಲ್ಲಿ 
ತರಬೇತಿ ಸೌಲಭ್ಯಗಳನ್ನು ಉನ್ನತೀಕರಿಸಲು ಹಣಕಾಸಿನ ನೆರವನ್ನು ನೀಡಲಾಗುವುದು. ಜವಳಿ ಮೂಲಭೂತ ಸೌಕರ್ಯಗಳ 
ಉನ್ನತೀಕರಣವನ್ನು ಸಮರ್ಥಿಸುವ ಅನುಮೋದಿತ ಡಿ.ಪಿ.ಆರ್‌ ಆಧಾರದ ಮೇಲೆ ಸಂಸ್ಥೆಗಳಿಗೆ ರೂ.1 ಕೋಟಿಯವರೆಗಿನ ಹಣಕಾಸಿನ 
ಬೆಂಬಲವನ್ನು ನೀಡಲಾಗುವುದು. ಕರ್ನಾಟಕ ಜವಳಿ ನೀತಿ 2013-2018 ರ ಅವಧಿಯಲ್ಲಿ ಜವಳಿ ಮೂಲಭೂತ ಸೌಕರ್ಯಗಳ 
ಉನ್ನತೀಕರಣಕ್ಕಾಗಿ ಮೂರು ಸಂಸ್ಥೆಗಳಿಗೆ ಬೆಂಬಲ ಒದಗಿಸಲಾಗುವುದು. 
(ಆ) ಹಾಲಿ ಇರುವ ವಿದ್ಯಾ ಸಂಸ್ಥೆಗಳು / ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳ ಪ್ರಬಲಗೊಳಿಸುವಿಕೆ 
ಭಾರತ ಸರ್ಕಾರದ ಎನ್‌.ಎಸ್‌.ಡಿ.ಸಿ ಮತ್ತು ಎಮ್‌.ಓ.ಆರ್‌.ಡಿ, ಎಮ್‌.ಓ.ಟಿ ಇತ್ಯಾದಿಯಂಥ ಇತರ ಸಚಿವಾಲಯಗಳ ಮೂಲಕ 
ಕೈಗೊಳ್ಳುವ ತರಬೇತಿ ಉಪಕ್ರಮಗಳ ನಡುವೆ ಅಭಿಗಮನ ಹೊಂದುವ ಸಲುವಾಗಿ ಮೂಲಭೂತ ಸೌಕರ್ಯಗಳ ರಚನೆಗಾಗಿ ಬೆಂಬಲ 
ಧನದ ಒದಗಿಸುವಿಕೆಯನ್ನು ಪ್ರೋತ್ಸಾಹಿಸಲಾಗುವುದಿಲ್ಲ. ಇಲಾಖೆಯಿಂದ ಒದಗಿಸುವ ನಿಧೀಕರಣದಲ್ಲಿ ಅನುದಾನವು ತರಬೇತಿ 
ವೆಚ್ಚದೆಡೆಗೆ ಮಾತ್ರ ಬೆಂಬಲವನ್ನು ಒಳಗೊಳ್ಳುವುದು. 


(1) ತರಬೇತಿಯ ಸಂದರ್ಭದಲ್ಲಿ ಪ್ರವರ್ತಕರು ಅಗತ್ಯ ಮೂಲಭೂತ ಸೌಕರ್ಯಗಳು ಮತ್ತು ತರಬೇತಿ ನೀಡುವ ಮತ್ತು 
ಫಲಾನುಭವಿಗಳಿಗೆ ಜವಳಿ ಮತ್ತು ಸಿದ್ಧ ಉಡುಪಿನ ವಲಯದಲ್ಲಿ ಉದ್ಯೋಗವನ್ನು ಕಲ್ಪಿಸುವ ಸಾಮರ್ಥ್ಯವನ್ನು 
ಹೊಂದಿದಲ್ಲಿ ಅವರಿಗೆ ತರಬೇತಿ ವೆಚ್ಚದೆಡೆಗೆ ಬೆ೦ಬಲ ಧನ ನೀಡಲಾಗುವುದು. ಕೈಮಗ್ಗ ಮತ್ತು ಜವಳಿ ಇಲಾಖೆಯ 
ಮೂಲಕ ಪಡೆದ ನಿಧಿಯಿಂದ ಮೂಲಭೂತ ಸೌಕರ್ಯವನ್ನು ರಚಿಸಿದ್ದಲ್ಲಿ ತರಬೇತಿ ವೆಚ್ಚದೆಡೆಗೆ ಫಲಾನುಭವಿಯೊಬ್ಬರಿಗೆ 
ರೂ.6000 ದಂತೆ ಬೆಂಬಲ ಧನವನ್ನು ನೀಡಲಾಗುವುದು. 


೮೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ಭಾಗ೧ 





(ಇ) 


(ಈ) 


(ಉ) 


(ಊ) 


(ಯ) 


(ಎ) 


ಪ್ರಸಕ್ತ ಯೋಜನೆಯ ಅನುಷ್ಠಾನ ಸಂಸ್ಥೆಗಳು (ಪ್ರಾಜೆಕ್ಟ್‌ ಇಂಪ್ಲಿಮೆ೦ಟೇಶನ್‌ ಏಜದ್ದೀಸ್‌ / ಪಿ.ಐ.ಏ.ಗಳು) / ಇನ್ಸ್ಟಿಟ್ಯೂಟ್‌ಗಳಿಗೆ 
ಬೆಂಬಲ 


ತರಬೇತಿಯ ಸ೦ದರ್ಭದಲ್ಲಿ ಪ್ರವರ್ತಕರು ಅಗತ್ಯ ಮೂಲಭೂತ ಸೌಕರ್ಯಗಳು ಮತ್ತು ತರಬೇತಿ ನೀಡುವ ಮತ್ತು ಫಲಾನುಭವಿಗಳಿಗೆ 
ಜವಳಿ ಮತ್ತು ಸಿದ್ಧ ಉಡುಪಿನ ವಲಯದಲ್ಲಿ ಉದ್ಯೋಗವನ್ನು ಕಲ್ಪಿಸುವ ಸಾಮರ್ಥ್ಯವನ್ನು ಹೊಂದಿದಲ್ಲಿ ಅವರಿಗೆ ತರಬೇತಿ 
ವೆಚ್ಚದೆಡೆಗೆ ಬೆಂಬಲ ಧನವನ್ನೂ ಸಹ ನೀಡಲಾಗುವುದು. ಈ ಸಂದರ್ಭದಲ್ಲಿ ಫಲಾನುಭವಿಯೊಬ್ಬರಿಗೆ ರೂ.7500 ರಂತೆ ಬೆಂಬಲ 
ಧನವನ್ನು ನೀಡಲಾಗುವುದು. 


ಹೊಸ ಯೋಜನೆಯ ಅನುಷ್ಠಾನ ಸಂಸ್ಥೆಗಳಿಗೆ ಬೆಂಬಲ 


ತರಬೇತಿಯ ಸಂದರ್ಭದಲ್ಲಿ ಪ್ರವರ್ತಕರು ಅಗತ್ಯ ಮೂಲಭೂತ ಸೌಕರ್ಯಗಳು ಮತ್ತು ತರಬೇತಿ ನೀಡುವ ಮತ್ತು ಫಲಾನುಭವಿಗಳಿಗೆ 
ಜವಳಿ ಮತ್ತು ಸಿದ್ಧ ಉಡುಪಿನ ವಲಯದಲ್ಲಿ ಉದ್ಯೋಗವನ್ನು ಕಲ್ಪಿಸುವ ಸಾಮರ್ಥ್ಯವನ್ನು ಹೊಂದಿದಲ್ಲಿ ಸಮರ್ಥ ಹೂಡಿಕೆಯ 
ತನಿಖೆಗೆ ಒಳಪಟ್ಟಂತೆ ಅವರಿಗೆ ತರಬೇತಿ ವೆಚ್ಚದೆಡೆಗೆ ಬೆಂಬಲ ಧನವನ್ನೂ ಸಹ ನೀಡಲಾಗುವುದು. ಈ ಸಂದರ್ಭದಲ್ಲಿ 
ಫಲಾನುಭವಿಯೊಬ್ಬರಿಗೆ ರೂ.7500 ರಂತೆ ಬೆ೦ಬಲ ಧನವನ್ನು ನೀಡಲಾಗುವುದು. 


ನಿಧೀಕರಣ ಮೈಲಿಗಲ್ಲುಗಳು 


(1) ಕರ್ನಾಟಕ ಸರ್ಕಾರವು ತರಬೇತಿ ಕಾರ್ಯಕ್ರಮಗಳಿಗೆ ನೀಡುವ ಬೆಂಬಲ ಸಹಾಯಧನವು ಎರಡು ಮೈಲಿಗಲ್ಲುಗಳ 
ಆಧಾರದ ಮೇಲಿರುವುದು. 

(11) ತರಬೇತಿ ಕಾರ್ಯಕ್ರಮದ ಮುಕ್ತಾಯ ಮೊದಲ ಮೈಲಿಗಲ್ಲು. ಮೊದಲ ಮೈಲಿಗಲ್ಲನ್ನು ಸಾಧಿಸಿದಾಗ ಅರ್ಹ ನಿಧಿಯ 50% 
ನೀಡಲಾಗುವುದು. 

(111) ಫಲಾನುಭವಿಗೆ ಉದ್ಯೋಗ ಕಲ್ಪಿಸಿದ ನಂತರ 60 ದಿನಗಳ ಪೂರ್ಣಗೊಳ್ಳುವಿಕೆ ಎರಡನೆಯ ಮೈಲಿಗಲ್ಲು ಆಗುವುದು. 
ಅರ್ಹ ನಿಧಿಯ ಬಾಕಿ 50% ಪಾವತಿಯನ್ನು ಎರಡನೆಯ ಮೈಲಿಗಲ್ಲನ್ನು ಸಾಧಿಸಿದಾಗ ಮಾಡಲಾಗುವುದು. 

ಉದ್ಯೋಗದ ಮಾನದಂಡ 

ಉದ್ಯೋಗ ಒದಗಿಸುವಿಕೆಯನ್ನು ಖಚಿತಪಡಿಸುವ ಸಲುವಾಗಿ ಎಲ್ಲಾ ತರಬೇತಿ ಕಾರ್ಯಕ್ರಮಗಳನ್ನು ಉದ್ಯಮದ ಅಗತ್ಯದೊಂದಿಗೆ 

ಸಂಯೋಜಿಸಲಾಗುವುದು. ಪಿ.ಐ.ಏ.ಗಳು / ಇನ್ಸ್ಟ್ಪಿಟ್ಯೂಟ್‌ಗಳು ಕನಿಷ್ಠ 80% ನಿಯೋಜನೆಗಳನ್ನು ಪಡೆಯತಕ್ಕದ್ದು. 


ತರಬೇತಿಯ ವಿಷಯ 

ಎಲ್ಲಾ ತರಬೇತಿ ವಿಷಯವು ಪ್ರಮಾಣೀಕೃತವಾಗಿದ್ದು ರಾಜ್ಯ ಮಟ್ಟದ ಸಮಿತಿ / ಇಲಾಖೆಯ ಅನುಮೋದನೆಯನ್ನು ಪಡೆದಿರತಕ್ಕದ್ದು. 
ಇದರಿಂದಾಗಿ ವಿಷಯದ ಗುಣಮಟ್ಟ ಮತ್ತು ಏಕರೂಪತೆಯನ್ನು ಖಚಿತಪಡಿಸಬಹುದು. 

ಮ್ಯಾನೇಜ್ಮೆಂಟ್‌ ಇನ್ಬರ್ಮೇಶನ್‌ ಸಿಸ್ಟಮ್ಸ್‌ (ಎಮ್‌.ಐ.ಎಸ್‌) 

ಎಮ್‌.ಐ.ಎಸ್‌.ನಿಂದಾಗಿ ತರಬೇತಿ ಮತ್ತು ಉದ್ಯೋಗ ನಿಯೋಜನೆ ಕಾರ್ಯಕ್ರಮದ ಮೇಲೆ ಕಾರ್ಯಾತ್ಮಕ ನಿಯಂತ್ರಣವನ್ನು 


ಹೊಂದಲು ಕೈಮಗ್ಗ ಮತ್ತು ಜವಳಿ ಇಲಾಖೆಗೆ ಸಹಾಯವಾಗುವುದು. ತನ್ಮೂಲಕ ಕಾರ್ಯಕ್ರಮದ ಗುಣಮಟ್ಟವನ್ನು ಕಾಪಾಡಿಕೊಂಡು 
ಅಗತ್ಯವಿದ್ದಾಗ ಉನ್ನತೀಕರಣಗಳನ್ನು ಮಾಡಿಕೊಳ್ಳಬಹುದಾಗಿದೆ. 


(19) ಹಾಲಿ ಇರುವ ಘಟಕಗಳಿಗೆ ನೆರವು: 


ವಿಸ್ತರಣೆ / ವೈವಿಧ್ಯೀಕರಣ / ಆಧುನೀಕರಣ / ತಂತ್ರಜ್ಞಾನದ ಉನ್ನತೀಕರಣ 


ಜವಳಿ ಉದ್ಯಮದ ಬೆಳವಣಿಗೆಯನ್ನು ಸಬಲಗೊಳಿಸುವ ಮತ್ತು ಪ್ರೋತ್ಸಾಹಿಸುವ ಸಲುವಾಗಿ ರಾಜ್ಯದ ಉದ್ಯಮಗಳು ಅಧುನೀಕೃತ / ವೈವಿಧ್ಯೀಕೃತ / ಎಸ್ಶೃತ 
ಮತ್ತು ಉನ್ನತೀಕೃತಗೊಳಿಸಿದ ತಂತ್ರಜ್ಞಾನವನ್ನು ಹೊಂದಿರುವ ಅಂಶವನ್ನು ಸ್ಥಾಪಿಸಿದ ಹಾಲಿ ಇರುವ ಜವಳಿ ಘಟಕಗಳಿಗೆ ಕರ್ನಾಟಕ ಸರ್ಕಾರವು 
ಬೆಂಬಲವನ್ನೊದಗಿಸುವುದು. ಇದರಿಂದಾಗಿ ಅಂತರಾಷ್ಟ್ರೀಯ ಪರಿಸರೀಯ ಮತ್ತು ಸಾಮಾಜಿಕ ಮಾನದಂಡಗಳನ್ನು ಪೂರೈಸಲು ಹಾಲಿ ಇರುವ ಜವಳಿ 
ಘಟಕಗಳಿಗೆ ಅನುಕೂಲವಾಗುತ್ತದೆ. ಇದಲ್ಲದೆ, ಈ ಘಟಕಗಳು ಉತ್ತಮ ಲಾಭಗಳಿಕೆಯನ್ನು ಗುರಿಯಾಗಿಸಲು ಸಹಾಯವಾಗುತ್ತದೆ ಮತ್ತು ಹಾಲಿ ಇರುವ 
ಜವಳಿ ಉದ್ಯಮದ ವಿಶ್ವಾಸವನ್ನು ವರ್ಧಿಸುತ್ತದೆ. 

(1) ಮೇಲ್ಕಂಡ ನೆರವಿನ ಉದ್ದೇಶಕ್ಕಾಗಿ, ಚಟುವಟಕೆಗಳನ್ನು ಈ ಕೆಳಗಿನಂತೆ ವಿವರಿಸಲಾಗಿದೆ: 


೩) 


0) 


ವಿಸ್ತರಣೆ - ಜವಳಿ ಮತ್ತು ಉಡುಪಿನ ವಲಯದ ಹಾಲಿ ಇರುವ ಘಟಕಗಳು ಸ್ಥಾವರ ಮತ್ತು ಯಂತ್ರೋಪಕರಣಗಳಲ್ಲಿ ಹೂಡಿಕೆ 
ಮಾಡಿದ ಸಂದರ್ಭದಲ್ಲಿ ಘಟಕಗಳು ಅದೇ ವ್ಯಾಪಾರ ಅಥವಾ ಉಪ-ವಲಯಕ್ಕೆ ವಿಸ್ತರಿಸಲು ಬಂಡವಾಳ ವಿಸ್ತರಣೆಯನ್ನು 
ಒಳಗೊಳ್ಳುತ್ತಿರುವುದಾಗಿ ಪರಿಗಣಿಸಲಾಗುವುದು. 

ವೈವಧ್ಯೀಕರಣ- ಜವಳಿ ಮತ್ತು ಉಡುಪಿನ ವಲಯದ ಹಾಲಿ ಇರುವ ಘಟಕಗಳು ಬ್ಯಾಕ್‌ವರ್ಡ್‌ ಅಥವಾ ಫಾರ್ವರ್ಡ್‌ ಇ೦ಟಿಗ್ರೇಶನ್‌ 
ಕೈಗೊಂಡ ಸಂದರ್ಭದಲ್ಲಿ, ಘಟಕಗಳು ಜವಳಿ ಮೌಲ್ಯ ಸರಣಿಯೊಳಗೆ ವೈವಿಧ್ಯೀಕರಣವನ್ನು ಒಳಗೊಳ್ಳುತ್ತಿರುವುದಾಗಿ 
ಪರಿಗಣಿಸಲಾಗುವುದು. ಸದರಿ ಸಂಯೋಜನೆಯು ಹಿಮ್ಮುಖ ಅಥವಾ ಮುಂದಿನ ಸರಪಣಿಯೊಳಗೆ (ಫಾರ್ವರ್ಡ್‌ ಅಥವಾ ಬ್ಯಾಕ್ಟರ್ಡ್‌ 
ಜೈನ್‌) ತತ್ಕ್ಮಣದ ಚಟುವಟಕೆ ಅಥವಾ ಮೌಲ್ಯ ಸರಣಿಯ ಯಾವುದೇ ಚಟುವಟಿಕೆಯಾಗಿರಬಹುದು. 

ಆಧುನೀಕರಣ / ತಂತ್ರಜ್ಞಾನದ ಉನ್ನತೀಕರಣ -. ಜವಳಿ ಮತ್ತು ಉಡುಪಿನ ವಲಯದ ಹಾಲಿ ಇರುವ ಘಟಕಗಳು ನಿರ್ದಿಷ್ಟ ವಿಧದ 
ಸ್ಥಾವರ ಮತ್ತು ಯಂತ್ರೋಪಕರಣಗಳನ್ನು ಹೊಂದಿದ್ದು ಹಾಲಿ ಇರುವ ಸ್ಥಾವರ ಮತ್ತು ಯಂತ್ರೋಪಕರಣಗಳ ಬದಲಿಯಾಗಿ ಸ್ಥಾವರ 
ಮತ್ತು. ಯಂತ್ರೋಪಕರಣಗಳ ಉನ್ನತೀಕೃತ ಆವೃತ್ತಿಯನ್ನು (ಭಾರತ ಸರ್ಕಾರದ ಟಿ.ಯು.ಎಫ್‌.ಎಸ್‌ ಯೋಜನೆಯಲ್ಲಿ 
ಸೂಚಿಸಿರುವಂತೆ) ತರಿಸಿರುವ ಸಂದರ್ಭದಲ್ಲಿ ಅವು ಆಧುನೀಕರಣ / ತಂತ್ರಜ್ಞಾನದ ಉನ್ನತೀಕರಣವನ್ನು ಒಳಗೊಳ್ಳುತ್ತಿರುವ 
ಘಟಕಗಳೆಂದು ಪರಿಗಣಿಸಲಾಗುವುದು. 




















ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ೮೬೧ 
ಸೂಚನೆ: ಮೇಲೆ ಸೂಚಿಸಿರುವ ಎಲ್ಲಾ ಸಂದರ್ಭಗಳಲ್ಲಿ ಪಸ್ತಾವನೆಗಳನ್ನು ಅನುಮೋದನೆಗಾಗಿ ಪರಿಗಣಿಸಲು ಅರ್ಜಿಯ 
ದಿನಾಂಕದಂದು ಹಾಲಿ ಇರುವ ಸ್ಥಾವರ ಮತ್ತು ಯಂತ್ರೋಪಕರಣಗಳ ಮೌಲ್ಯದ ಕನಿಷ್ಠ 15% ಹೂಡಿಕೆಯಿರುವುದು ಪೂರ್ವಾಪೇಕ್ವಿತ. 

(2) ಹಾಲಿ ಇರುವ ಘಟಕಗಳು ಮೇಲೆ ಸೂಚಿಸಿದ ಮಾನದಂಡಗಳ ಅನುಸಾರ ನಿಧಿಯನ್ನು ಕೋರಿದಾಗ ಒದಗಿಸುವ ಪ್ರೋತ್ಸಾಹಧನವು ಈ 
ಕೆಳಗಿನಂತಿರುವುದು: 

ಕ್ರಸಂ | ಪ್ರೋತ್ಸಾಹ ಧನ ವಲಯ-1 ವಲಯ-2 

1 ಕ್ರೆಡಿಟ್‌ ಲಿಂಕ್ಡ್‌ ಬಂಡವಾಳ ಸ್ಥಾವರ ೬ ಯಂತ್ರೋಪಕರಣದ ಮೌಲ್ಯದ 20% | ಸ್ಥಾವರ &ಓ ಯಂತ್ರೋಪಕರಣದ ಮೌಲ್ಯದ 15% 
ಅನುದಾನ - ಸ್ಥಾವರ ೬ ಅಥವಾ ರೂ. 100 ಕೋಟಿ ಇವುಗಳಲ್ಲಿ | ಅಥವಾ ರೂ. 75 ಲಕ್ಷ ಇವುಗಳಲ್ಲಿ ಯಾವುದು 
ಯಂತ್ರೋಪಕರಣ ಯಾವುದು ಕಡಿಮೆಯೋ ಅದು. ಕಡಿಮೆಯೋ ಅದು. 

2 ಬಡ್ಡಿ ಅನುದಾನ ಉದ್ಯಮಿಗಳಿಗೆ ಸಹಾಯಕವಾಗಿ ರೂ.99 ಕೋಟಿಗಳವರೆಗಿನ ಹೂಡಿಕೆಯ ಮೇಲೆ ಅವರಿಗೆ ಬಡ್ಡಿ 








ಅನುದಾನವನ್ನು ಒದಗಿಸಲಾಗುವುದು. 

ಪ್ರೋತ್ಸಾಹ ಧನದ ಪರಿಚ್ಛೇದ (1)ರ ಅನುಸಾರ ಅನ್ವಯಿಸುವ ಬ೦ಡವಾಳ ಅನುದಾನದ ಮೊತ್ತವನ್ನು ಈ 

ಕೆಳಗಿನಂತೆ ವರ್ಗೀಕರಿಸಲಾಗುವುದು: 

(ಆ) ಅವಶ್ಯಕ ಅಭಿವೃದ್ಧಿ ಮೈಲಿಗಲ್ಲನ್ನು ಪೂರೈಸಿದಲ್ಲಿ ಅನುಮೋದಿತ ಅನುದಾನದ 50% 

(ಆ) ಬ್ಯಾಂಕುಗಳು / ಆರ್ಥಿಕ ಸಂಸ್ಥೆಗಳಿಂದ ಅವಶ್ಯಕ ಬಡ್ಡಿ / ನಿರ್ಬಂಧಗಳನ್ನು ಮತ್ತು ಆರ್ಥಿಕ 
ಮೈಲಿಗಲ್ಲನ್ನು ಪೂರೈಸಿದಲ್ಲಿ ಐದು. ವರ್ಷಗಳಿಗೆ ಬಡ್ಡಿ ಅನುದಾನವಾಗಿ ಅನುಮೋದಿತ 
ಅನುದಾನದ 50%. 

ಒದಗಿಸಿರುವ ಬಡ್ಡಿ ಅನುದಾನವು ಯಾವುದೇ ಸಂದರ್ಭದಲ್ಲೂ ಲಭ್ಯವಾಗಿಸಿದ ಪ್ರೋತ್ಸಾಹಕ ಧನದ 

ವಿಭಾಗ (1ರಲ್ಲಿ ಸೂಚಿಸಿರುವ ಬ೦ಡವಾಳವನ್ನು ಮೀರುವುದಿಲ್ಲ. 








(29) ನೀತಿಯ ಅವಧಿಗೆ (2013-2018) ಯೋಜಿತ ಬಜೆಟ್‌ ಹೂಡಿಕೆ 


ಏಪ್ರಿಲ್‌ 1, 2013 ರಿಂದ ಮಾರ್ಚ್‌ 31, 2018 ರವರೆಗಿನ ನೀತಿಯ ಅವಧಿಯ ನೂತನ ಜವಳಿ ನೀತಿಗಾಗಿ ವಿವಿಧ ಮಧ್ಯವರ್ತನೆಗಳ ಉದ್ದಕ್ಕೂ, 
ಯೋಜಿಸಿರುವ ಆಯವ್ಯಯ ವೆಚ್ಚ ರೂ. 1000 ಕೋಟಿಗಳು (ರೂಪಾಯಿ ಒಂದು ಸಾವಿರ ಕೋಟ ಮಾತ್ರ). ಯೋಜಿತ ಬಜೆಟ್‌ ವ್ಯಯದ 
ಹಂಚಿಕೆ ಮಾಹಿತಿಯನ್ನು ವರ್ಷವಾರು ಮಧ್ಯವರ್ತನೆಗಳ ಅನುಸಾರ ಅನುಬಂಧ 6 ರಲ್ಲಿ ತೋರಿಸಲಾಗಿದೆ. 


(21) ಸಿಂಗಲ್‌ ವಿಂಡೋ ಕ್ಲಿಯರೆನ್ಸ್‌ 


(೩) 


(0) 


ಜವಳಿ ಮತ್ತು ಉಡುಪಿನ ವಲಯಗಳಲ್ಲಿ ಹೂಡಿಕೆಯನ್ನು ಪ್ರೋತ್ಸಾಹಿಸಲು, ಅನುಮತಿಗಳು/ ಪರವಾನಗಿಗಳನ್ನು ನೀಡುವ 


ಣು 


ಪ್ರಕ್ರಿಯೆಯನ್ನು ಚುರುಕುಗೊಳಿಸಲಾಗುವುದು. ಕರ್ನಾಟಕ ಇಂಡಸ್ಪೀಸ್‌ ಫೆಸಿಲಿಟೇಶನ್‌ ಕಾಯಿದೆ - 2002 ಇದರ ಅನುಸಾರ 


ಜವಳಿ ಮತ್ತು ಉಡುಪಿನ ಘಟಕಗಳನ್ನು ಸ್ಥಾಪಿಸಲು ಬೇಕಾದ ಎಲ್ಲಾ ವಿಧಗಳ ಕ್ಲ್ಷಿಯರೆನ್ಸ್‌ಗಳಿಗಾಗಿ ಸಿ೦ಂಗಲ್‌ ಎಂಡೋ 
ಕ್ಲಿಯರೆನ್ಸ್‌ ನೀಡುವ ಸಲುವಾಗಿ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಲಾಗುವುದು. 


ಇಂಡಸ್ಟೀಸ್‌ ಫೆಸಿಲಿಟೇಶನ್‌ ಕಾಯಿದೆ - 2002 ರ ಮೂಲಕ ಜವಳಿ ಮತ್ತು ಉಡುಪಿನ ಉದ್ಯಮಕ್ಕೆ ಸಿಂಗಲ್‌ ವಿಂಡೋ 

ಸ್ರಿಯರೆನ್ಸ್‌ ವ್ಯವಸ್ಥೆಯ ಅನುಸಾರ ಒದಗಿಸಲಾದ ಕ್ಷಿಯರೆನ್ಸ್‌ಗಳನ್ನು ತ್ವರಿತಗೊಳಿಸುವ ಸಲುವಾಗಿ ಕಾಯಿದೆಯಡಿ ರೂಪಗೊಂಡ 

ಸಮಿತಿಗಳು ಈ ಕೆಳಗಿನಂತೆ ಎಸ್ತೃತವಾಗಿರುವವು; 

(1) ಕರ್ನಾಟಕ ಸರ್ಕಾರದ ಜವಳಿ ಸಚಿವರನ್ನು ರಾಜ್ಯದ ಉನ್ನತಮಟ್ಟದ ಸ್ರಿಯರೆನ್ಸ್‌ ಸಮಿತಿ 
(ಎಸ್‌.ಎಚ್‌.ಎಲ್‌.ಸಿ.ಸಿ)ಯಲ್ಲಿ ಸೇರಿಸಲಾಗುವುದು 

(11) ಕರ್ನಾಟಕ ಸರ್ಕಾರದ ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇವರನ್ನು 
ರಾಜ್ಯದ ಉನ್ನತಮಟ್ಟದ ಕ್ಲಿಯರೆನ್ಸ್‌ ಸಮಿತಿ (ಎಸ್‌.ಎಚ್‌.ಎಲ್‌.ಸಿ.ಸಿ) ಮತ್ತು ರಾಜ್ಯ ಮಟ್ಟದ ಸಿ೦ಗಲ್‌ ವಿಂಡೋ 
ಕ್ಲಿಯರೆನ್ಸ್‌ ಸಮಿತಿ (ಎಸ್‌.ಎಲ್‌.ಎಸ್‌.ಡಬ್ರ್ಯೂ.ಸಿ.ಸಿ)ಯಲ್ಲಿ ಸೇರಿಸಲಾಗುವುದು 

(111) ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಜಿಲ್ಲಾ ಮಟ್ಟದ ಸಿ೦ಗಲ್‌ ವಿಂಡೋ ಕ್ಲಿಯರೆನ್ಸ್‌ 
ಸಮಿತಿ (ಡಿ.ಎಲ್‌.ಎಸ್‌.ಡಬ್ಲ್ಯೂಸಿ.ಸಿ)ಯಲ್ಲಿ ಸೇರಿಸಲಾಗುವುದು 

(1೪) ರಾಜ್ಯದಲ್ಲಿ ಘಟಕಗಳು/ ಸೌಕರ್ಯಗಳನ್ನು ಸ್ಥಾಪಿಸುತ್ತಿರುವ ಉದ್ಯಮಿಗಳು ಸರಿಯಾಗಿ ತುಂಬಿದ ತಮ್ಮ ಸಂಯೋಜಿತ 
ಅರ್ಜಿಗಳನ್ನು, ಇಂಡಸ್ಟೀಸ್‌ ಫೆಸಿಲಿಟೇಶನ್‌ ಕಾಯಿದೆ- 2002ರಲ್ಲಿ ಸೂಚಿಸಿರುವ ಅನುಸಾರ, ಕೈಮಗ್ಗ ಮತ್ತು ಜವಳಿ 
ಇಲಾಖೆ ಕ್ಕೆ ಸೂಚನೆಯೊಂದಿಗೆ ನೋಡಲದ ಸಂಸ್ಥೆಗೆ ಸಲ್ಲಿಸುವುದು. 

(/) ಸಂಬಂಧಿತ ವಿಭಾಗಗಳಿಂದ ಯೋಜನೆಗಳಿಗೆ ಕ್ಲಿಯರೆನ್ಸ್‌ ಪಡೆಯುವುದನ್ನು ಸುಗಮಗೊಳಿಸುವ ಸಲುವಾಗಿ ಕೈಮಗ್ಗ 
ಮತ್ತು ಜವಳಿ ಇಲಾಖೆಯಲ್ಲಿ ಒಂದು ಸಹಾಯ ವಿಭಾಗವನ್ನು (ಫೆಸಿಲಿಟೇಶನ್‌ ಡೆಸ್ಕ್‌) ರಚಿಸಲಾಗುವುದು. 
ಯೋಜನೆಯ ಕ್ಲಿಯರೆನ್ಸ್‌ಗಳನ್ನು ತ್ವರಿತಗೊಳಿಸಲು ಮತ್ತು ಆಯಾ ವಿಭಾಗಗಳು / ಸಂಸ್ಥೆಗಳೊಂದಿಗೆ ಸರಿಯಾದ 
ದಾಖಲಾತಿಯನ್ನು ಕೈಗೊಳ್ಳುವ ಸಲುವಾಗಿ ಸಹಾಯ ವಿಭಾಗಕ್ಕೆ ಎಸ್‌.ಎಮ್‌.ಏ ಬೆ೦ಬಲ ನೀಡುವುದು. 





೮೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ಭಾಗ೧ 





(22) ಪುನರ್ವಿಮರ್ಷೆ/ ಮೇಲ್ವಿಚಾರಣೆ: 


(೩) 


(0) 


ಈ ನೀತಿಯ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಈ ಕೆಳಗಿನ ಸಮಿತಿಗಳನ್ನು ಸ್ಥಾಪಿಸಲಾಗುವುದು: 


(1) ಕರ್ನಾಟಕ ಸರ್ಕಾರದ ಜವಳಿ ಸಚಿವರ ಅಧ್ಯಕ್ಷತೆಯಲ್ಲಿ ಉನ್ನತಮಟ್ಟದ ಉನ್ನತಾಧಿಕಾರ ಸಮಿತಿ (ಎಚ್‌.ಎಲ್‌.ಈ.ಸಿ) 
ಯನ್ನು ಸ್ಥಾಪಿಸುವುದು. ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇವರು ಈ 
ಸಮಿತಿಯ ಸದಸ್ಯ ಕಾರ್ಯದರ್ಶಿ / ಸ೦ಚಾಲಕರಾಗುವರು. ಈ ಸಮಿತಿಯು ಕರ್ನಾಟಕ ಸರ್ಕಾರದ ಸಂಬಂಧಿತ 
ವಿಭಾಗಗಳು ಸ೦. ಓ ಅ. ಸಂಸ್ಥೆಗಳು ಮತ್ತು ಉದ್ಯಮದ ಸಂಘಟನೆಗಳ ಪ್ರತಿನಿಧಿಗಳನ್ನು ಹೊಂದುವುದು. ನೀತಿಯನ್ನು 
ಕಾರ್ಯಗತಗೊಳಿಸಲು ಮತ್ತು ನೀತಿಯ ಪ್ರಕಾರ ಯೋಜನೆಗಳ ಮೇಲ್ವಿಚಾರಣೆ ಮಾಡಲು ಎಚ್‌.ಎಲ್‌.ಈ.ಸಿ.ಯು ಸೂಕ್ತ 
ನಿರ್ಧಾರಗಳನ್ನು ತೆಗೆದುಕೊಳ್ಳವ ಜವಾಬ್ದಾರಿ ಹೊಂದುವುದು. ನೀತಿಯನ್ನು ಕಾರ್ಯಗತಗೊಳಿಸಲು ಮತ್ತು ಉದ್ಯಮದ 
ಬೇಡಿಕೆಯ ಅನುಸಾರ ಮಧ್ಯವರ್ತನೆಗಳಾದ್ಯಂತ ನಿಧಿಯ ಪುನರ್ವಿಂಗಡಣೆ ಮಾಡಲು ಎಚ್‌.ಎಲ್‌.ಈ.ಸಿ.ಯು 
ನಿಯತಕಾಲಿಕ ವಿಮರ್ಷೆಗಳನ್ನು ಕೈಗೊಳ್ಳುವುದು. ಇದರಿಂದ ಸಂಪೂರ್ಣ ಬಳಕೆಯನ್ನು ಖಚಿತಪಡಿಸಲು ಮತ್ತು ರಾಜ್ಯ 
ಮಟ್ಟದ ಯೋಜನೆಯ ಅನುಷ್ಠಾನ ಸಮಿತಿಗೆ (ಎಸ್‌.ಎಲ್‌.ಪಿ.ಐ.ಸಿ) ಸಲಹೆಗಳನ್ನು ನೀಡಲು ಸಹಾಯವಾಗುವುದು. 


(1) ರಾಜ್ಯ ಮಟ್ಟದ ಯೋಜನೆಯ ಅನುಷ್ಠಾನ ಸಮಿತಿ (ಎಸ್‌.ಎಲ್‌.ಪಿ.ಐ.ಸಿ)ಯನ್ನು ಕರ್ನಾಟಕ ಸರ್ಕಾರದ ಕಾರ್ಯದರ್ಶಿಗಳು 
(ಜವಳಿ), ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ಸ್ಥಾಪಿಸಲಾಗಿದೆ. ಜವಳಿ ಅಭಿವೃದ್ಧಿ ಆಯುಕ್ತರು 
ಹಾಗೂ ನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇಲಾಖೆ ಇವರು ಸಮಿತಿಯ ಕಾರ್ಯದರ್ಶಿ / ಸಂಚಾಲಕರಾಗಿರುವರು. 
ಈ ಸಮಿತಿಯು ಕರ್ನಾಟಕ ಸರ್ಕಾರದ ಸಂಬಂಧಿತ ವಿಭಾಗಗಳು, ಸ೦. & ಅ. ಸಂಸ್ಥೆಗಳು ಮತ್ತು ಉದ್ಯಮದ 
ಸಂಘಟನೆಗಳ ಪ್ರತಿನಿಧಿಗಳನ್ನು ಹೊಂದುವುದು. ಎಸ್‌.ಎಲ್‌.ಪಿ.ಐ.ಸಿ.ಯು ಎಸ್ಶೃತ ಕಾರ್ಯಾಚರಣೆ ಕಾರ್ಯವಿಧಾನಗಳ 
ಅಭಿವೃದ್ಧಿ ಮತ್ತು ನೀತಿಯ ಅನುಷ್ಠಾನ ಮತ್ತು ನೀತಿಯ ಅನುಸಾರ ಯೋಜನೆಗಳಿಗೆ ಪ್ರೋತ್ಸಾಹಧನದ ಮಂಜೂರಾತಿ 
ಮತ್ತು ಅದರ ಮೇಲ್ವಿಚಾರಣೆಯ ಜವಾಬ್ದಾರಿ ಹೊಂದಿರುತ್ತದೆ. 


ನೀತಿಯ ಪ್ರತಿ ಅಂಗಗಳ ವಿಸ್ತೃತ ಕಾರ್ಯಾಚರಣೆಯ ಸೂಜನೆಗಳನ್ನು ಪ್ರತ್ಯೇಕವಾಗಿ ತಯಾರಿಸಲಾಗುವುದು ಮತ್ತು 
ಮುದಿಸಲಾಗುವುದು. 


(23) ನೀತಿಯ ನಿರ್ವಹಣೆ 


(೩) 


(0) 


(6) 


(೮) 


ಕೈಮಗ್ಗ ಮತ್ತು ಜವಳಿ ಇಲಾಖೆಯು ರಾಜ್ಯದುದ್ದಕ್ಕೂ ರಚನಾತ್ಮಕ ಮಾದರಿಯಲ್ಲಿ ನೀತಿಯನ್ನು ನಿರ್ವಹಿಸುವ ಜವಾಬ್ದಾರಿ 
ಹೊಂದಿರುತ್ತದೆ. ನಿರ್ವಹಣೆಯ ಪ್ರಸಕ್ತ ಮಾದರಿಯನ್ನು ಸೂಕ್ತವಾಗಿ ಪುನರ್ವಿಮರ್ಷಿಸಲಾಗುವುದು. ಜವಳಿ ಮತ್ತು ಉಡುಪು 
ತಯಾರಿಕಾ ಉದ್ಯಮದ ಅಗತ್ಯವು ಹೆಚ್ಚೆಚ್ಚು ಸಂಕೀರ್ಣಗೊಳ್ಳುತ್ತಿರುವುದರಿಂದ, ಉದ್ಯಮದ ಅಗತ್ಯಗಳಿಗೆ ಸ್ಪಂದಿಸಲು ಒಂದು ಸೂಕ್ತ 
ಮಾದರಿಯನ್ನು ಬಳಸಬೇಕಾಗುವುದು. ಈ ಮಾದರಿಯು ಸೂಕ್ತ ಸೌಲಭ್ಯಗಳ ರಚನೆ ಮತ್ತು ಯೋಜನಾ ಕ್ಷಿಯರೆನ್ಸ್‌ಗಳು, 
ಅನುಮತಿಗಳ ತ್ವರಿತಗೊಳಿಸುವಿಕೆ. ಮತ್ತಿತರ ದೈನಂದಿನ ಅನುಷ್ಠಾನ ಕಾರ್ಯಗಳ ನಿರ್ಧಾರ ತೆಗೆದುಕೊಳ್ಳುವಿಕೆಯತ್ತ 
ಗಮನಹರಿಸುವುದು. 

ಹಾಗೆಯೇ, ತಾಂತ್ರಿಕ ಜವಳಿಗಳ ಉಪ ವಲಯಗಳು ಜವಳಿ ಮೌಲ್ಯ ಸರಣಿಯಲ್ಲಿ ಒಳ್ಳೆಯ ಪ್ರಾಮುಖ್ಯತೆ ಪಡೆಯುತ್ತಿವೆ. 
ಹಾಗಾಗಿ, ಉದ್ಯಮದ ಅಗತ್ಯಗಳನ್ನು ಪೂರೈಸುವ ಸಲುವಾಗಿ ಕೈಮಗ್ಗ ಮತ್ತು ಜವಳಿ ಇಲಾಖೆಯು ಅವಶ್ಯಕ ಸಾಮರ್ಥ್ಯವನ್ನು 
ಆಂತರಿಕವಾಗಿ ಹೊಂದಿರುವುದು ಅಗತ್ಯವಾಗಿದೆ. ಈ ಕಾರಣದಿಂದ ಉದ್ಯಮದ ಅಗತ್ಯಗಳನ್ನು ಪೂರೈಸಲು ಮತ್ತು ವಲಯದ ಎಲ್ಲಾ 
ಸಂಬಂಧಿತ ಮಧ್ಯಸ್ಥಗಾರರ ನಡುವಿನ ಜ್ಞಾನ-ಅ೦ತರ (ನಾಲೆಜ್‌ ಗ್ಯಾಪ್‌)ವನ್ನು ತುಂಬುವ ಸಲುವಾಗಿ ಈ ಮಾದರಿಯು ಪ್ರಸ್ತುತ 
ಸ್ಥಾಪನೆಯ ಸೂಕ್ತ ನವೀಕರಣವನ್ನು ಮಾಡುವತ್ತ ಗಮನಹರಿಸುವುದು. 


ಸುವರ್ಣ ವಸ್ತ್ರ ನೀತಿ. 2008-20 ಕ್ಕಾಗಿ ಯೋಜನೆಯ ನಿರ್ವಹಣಾ ಸಂಘಟನೆ (ಎಸ್‌.ಎಮ್‌.ಏ) ಆಗಿ 
ಐ.ಎಲ್‌ಹಒಎಫ್‌.ಎಸ್‌ ಕ್ಷಸ್ಟರ್‌ ಡೆವಲಪ್ಮೆಂಟ್‌ ಇನಿಶಿಯೇಟವ್‌ ಲಿಮಿಟೆಡ್‌ ಎಂಬ ಸಮರ್ಪಿತ ವೃತ್ತಿಪರ ಸಂಸ್ಥೆಯನ್ನು ನೇಮಿಸಲಾಗಿತ್ತು. 
ಎಸ್‌.ಎಮ್‌.ಏ.ಯು. ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆಗೆ ಹೂಡಿಕೆದಾರರನ್ನು ಮಾರ್ಗದರ್ಶಿಸಲು ಮತ್ತು 
ರಾಜ್ಯಾದ್ಯಂತ ಯೋಜನೆಯ ನಿರ್ವಹಣೆಗೆ ಬೆಂಬಲ ನೀಡಲು ಸಹಾಯವನ್ಮೊದಗಿಸುತ್ತದೆ. ಇದೇ ರೀತಿ ವೃತಿಪರ ಸಲಹೆಗಾರರ 


ಬೆಂಬಲವನ್ನು ನಿಯಮಾನುಸಾರ “ನೂತನ ಜವಳಿ ನೀತಿ 2013-2018” ಅನುಷ್ಠಾನಗೊಳಿಸಲು ಪಡೆಯಲಾಗುವುದು. 


ಈ ಎಸ್‌.ಎಮ್‌.ಏ ನಿಯೋಜನೆಯು ನೀತಿಯ ಪ್ರತಿಯೊಂದು ಅಂಗದ ಕಾರ್ಯಚರಣೆಗೆ ಸೂಚನೆಗಳನ್ನು ಅಭಿವೃದ್ಧಿ 
ಪಡಿಸುವುದು ಮತ್ತು ಸಂಭಾವ್ಯ ಯೋಜನಾ ಪ್ರವರ್ತಕರನ್ನು ಗುರುತಿಸುವುದು, ಪ್ರಸ್ತಾವನೆಗಳನ್ನು ವಿಧ್ಯುಕ್ಷಗೊಳಿಸಲು ಯೋಜನಾ 
ಪ್ರವರ್ತಕರಿಗೆ ಅಗತ್ಯದನುಸಾರ ಬೆಂಬಲ ನೀಡುವುದರಲ್ಲಿ ಇಲಾಖೆಗೆ ಸಹಾಯ ನೀಡುವುದರಿಂದ ಹಿಡಿದು ಸೇವೆಗಳ ಒಂದು ಪೂರ್ಣ 
ಶ್ರೇಣಿಯನ್ನು ಒಳಗೊಳ್ಳುವುದು. ಎಸ್‌.ಎಮ್‌.ಏ.ಯು ಸೂಕ್ತ ಪ್ರಸ್ತಾವನೆಗಳ ಮೌಲ್ಯ ನಿರ್ಣಯ ಮತ್ತು ಅನುಮೋದನೆ ಮಾಡಲು 
ಇಲಾಖೆಗೆ ಸಹಾಯ ನೀಡುವುದು. 


ಯೋಜನೆಗಳಿಗೆ ಬೆಂಬಲ ಧನದ ಬಿಡುಗಡೆ, ಸ್ಪೆಶಲ್‌ ಪರ್ಪಸ್‌ ವೆಹಿಕಲ್‌ / ಇತರ ನಿರ್ದಿಷ್ಟ ಅಳವಡಿಕೆ ಮಾದರಿಗಳ 
ಅನುಷ್ಠಾನ ಮತ್ತು ವ್ಯವಸ್ಥಿತಗೊಳಿಸುವಿಕೆ, ಅಗತ್ಯವಿದ್ದಲ್ಲಿ ಬ್ಯಾಂಕ್‌ ಕ್ರೆಡಿಟ್‌ಗಳನ್ನು ಪಡೆಯಲು ಯೋಜನಾ ಪ್ರವರ್ತಕರಿಗೆ ಸಹಾಯ, 
ಯೋಜನೆಗಳೊಂದಿಗೆ ಸಮಷ್ಟಿ ಹೊಂದಿರುವ ಇತರ ಮಧ್ಯಸ್ಥಗಾರರು / ಯೋಜನೆಗಳಿಂದ ಬೆಂಬಲ ಪಡೆಯುವುದು, ಅಗತ್ಯ 
ಶಾಸನಬದ್ಧ ಅನುಮೋದನೆಗಳನ್ನು ಪಡೆಯುವುದು, ಯೋಜನೆಗೆ ಸ೦ಬ೦ಧಿಸಿದ ಸೇವೆಗಳಿಗಾಗಿ ತೃತೀಯ ಪಕ್ಷದ ಪರಿಣತಿಯನ್ನು 
ಗುರುತಿಸುವುದು ಮತ್ತು ಆಯ್ಕೆ ಮಾಡುವುದು, ಅಳವಡಿಕೆಯ ಮೇಲ್ವಿಚಾರಣೆ ಮಾಡುವುದು, ಸೂಕ್ತ ಓಹಎಮ್‌ ಚೌಕಟ್ಟನ್ನು 
ಅಭಿವೃದ್ಧಿಪಡಿಸುವುದು, ಉತ್ತಮ ಮೇಲ್ವಿಚಾರಣೆಗಾಗಿ ಐ.ಟಿ.ಯಿ೦ದ ಸಶಕ್ತಗೊ೦ಂಡ ಯೋಜನೆಯ ನಿರ್ವಹಣಾ ವ್ಯವಸ್ಥೆಯನ್ನು 
ಸ್ಥಾಪಿಸುವುದು ಇತ್ಯಾದಿಗಳಲ್ಲಿ ಎಸ್‌.ಎಮ್‌.ಏ.ಯು ಇಲಾಖೆಗೆ ಸಹಾಯ ನೀಡುವುದು. 


ಭಾಗ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ೮೬೩ 





(1) 


(2) 


(3) 


(4) 


(ಗ) ಎಸ್‌.ಎಮ್‌.ಏ.ಯು ಮಾನವ ಸಂಪನ್ಮೂಲ ಅಭಿವೃದ್ಧಿ ಯೋಜನೆಗಳಿಗಾಗಿ ಹೆಚ್ಚುವರಿ ಬೆಂಬಲವನ್ನು ನೀಡುವುದು. ಇಲ್ಲಿಯ 
ಕೆಲಸವು ಪಠ್ಯವನ್ನು ಪರಿಶೀಲಿಸಿ ಉದ್ಯಮದ ಬೇಡಿಕೆಯನ್ನು ಪೂರೈಸಲು ಬೇಕಾದ ಸೂಕ್ತ ಬದಲಾವಣೆಗಳನ್ನು ಸೂಚಿಸುವುದು, 
ನಂಬಲರ್ಹ ಮೌಲ್ಯಮಾಪನ ಮತ್ತು ಪ್ರಮಾಣೀಕರಣ ಸಂಸ್ಥೆಗಳೊಂದಿಗೆ ಸಂಯೋಜನೆಗಳನ್ನು ಸ್ಥಾಪಿಸುವುದು ಮತ್ತು ಸಂಭಾವ್ಯ 
ಉದ್ಯೋಗದಾತರಿಗೆ ಸಂಯೋಜನೆಗಳನ್ನು ಸ್ಥಾಪಿಸಲು ನೆರವು ನೀಡುವುದನ್ನು ಒಳಗೊಳ್ಳುವುದು. 


(6) ನೀತಿಯ ನಿರ್ವಹಣೆಯ ಸಲುವಾಗಿ ಕೈಮಗ್ಗ ಮತ್ತು ಜವಳಿ ಇಲಾಖೆಯು ನೀತಿಯ ಅಳವಡಿಕೆಯ ಸಲುವಾಗಿ ರಚನೆಯಾದ 
ವಿವಿಧ ಸಮಿತಿಗಳೊಂದಿಗೆ ಮತ್ತು ಉದ್ಯಮದ ಹಲವು ಪಾಲುದಾರರೊಂದಿಗೆ ನಿಯತಕಾಲಿಕವಾಗಿ ಸಂಘಟಸುವುದು. 
(೧) ನೀತಿಯ ಅನುಸಾರ ಯೋಜನೆಯ ಅಭಿವೃದ್ಧಿ ಮತ್ತು ಯೋಜನೆಯ ನಿರ್ವಹಣಾ ವೆಚ್ಚದ ಉದ್ದೇಶಕ್ಕಾಗಿ ಕೈಮಗ್ಗ ಮತ್ತು 


ಜವಳಿ ಇಲಾಖೆಯು ನಡೆಸುವ ಎಲ್ಲಾ ಚಟುವಟಿಕೆಗಳಿಗಾಗಿ 10% ಅನುದಾನವನ್ನು ಮೀಸಲಿಡಲಾಗಿದೆ. 
(1) ರಾಜ್ಯದಲ್ಲಿ ನೀತಿಯ ನಿರ್ವಹಣೆಯ ಅಂಗವಾಗಿ ಕೈಗೊಳ್ಳಬೇಕಾಗಿರುವ ವಿವಿಧ ಚಟುವಟಿಕೆಗಳು ಈ ಕೆಳಗಿನಂತಿವೆ; 
(1) ಉದ್ಯಮಕ್ಕೆ ನೀತಿ ಮತ್ತು ಅದರ ಪ್ರಯೋಜನಗಳ ಪ್ರಸರಣ 
(1) ರಾಜ್ಯದ ವಿವಿಧ ಸ್ಥಳಗಳಲ್ಲಿ ಕಾರ್ಯಗಾರಗಳನ್ನು ಕೈಗೊಳ್ಳುವುದು 
(111) ಕೈಪಿಡಿಗಳು / ಭಿತ್ತಿಪತ್ರಗಳ ಮುದ್ರಣ 
(1/) ವೆಬ್‌ಸೈಟ್‌ ರಚನೆ ಮತ್ತು ಅದರ ನಿರ್ವಹಣೆ 
(೪) ಉದ್ಯಮದ ಸ್ಪರ್ಧಿಗಳನ್ನು ಆಮಂತ್ರಿಸಿ ರಸ್ತೆ ಪ್ರದರ್ಶನಗಳನ್ನು ಮಾಡುವುದು 
(11) ವಿವಿಧ ರಸ್ತೆ ಪ್ರದರ್ಶನಗಳು ಮತ್ತು ಮಾರುಕಟ್ಟೆ ರಚನೆ ಉಪಕ್ರಮಗಳಿಗಾಗಿ ಉದ್ಯಮದ ಪಾಲುಗಾರರೊಂದಿಗೆ ಕೈಮಗ್ಗ 
ಮತ್ತು ಜವಳಿ ಇಲಾಖೆಯ ಅಧಿಕಾರಿಗಳ ವಿದೇಶ ಭೇಟಿ 


(11) ವ್ಯಾಪಾರೋದ್ಯಮ, ಕಾರ್ಮಿಕ ಮಾಹಿತಿ ಇತ್ಯಾದಿಗಳ ಡೇಟಾಬೇಸ್‌ಗಳನ್ನು ರಚಿಸಲು ಕೈಮಗ್ಗ ಮತ್ತು ಜವಳಿ 
ಇಲಾಖೆಯೊಳಗೆ ಮಾರ್ಕೆಟಂಗ್‌ ಇಂಟೆಲಿಜೆನ್ಸ್‌ ಘಟಕವನ್ನು ಸ್ಥಾಪಿಸಲು ಅಥವಾ ಅಂಥ ಚಟುವಟಿಕೆಗಳಿಗೆ ಹೊರಗುತ್ತಿಗೆ 
ನೀಡಲು ಮತ್ತು ವಿವಿಧ ಜಿಲ್ಲೆಗಳಿಂದ ಮಾಹಿತಿಯನ್ನು ಸಂಗ್ರಹಿಸಲು ಬೇಕಾದ ವೆಚ್ಚಗಳು 


(111) ಉದ್ಯಮದ ಘಟಕಗಳು ಮತ್ತು ತರಬೇತಿ ಸಂಸ್ಥೆಗಳು ಮತ್ತಿತರ ಸಂಘಟನೆಗಳಂಥ ಹಲವು ಇತರ ಪಾಲುಗಾರರೊಂದಿಗೆ 
ಸಕ್ರಿಯ ಸಂಬಂಧ ಸಿದ್ಧಪಡಿಸುವಿಕೆ ಮತ್ತು ಭೇಟಿಗಳು 


(1) ಅಳವಡಿಕೆಯ ಪ್ರಗತಿಯ ಮೇಲ್ವಿಚಾರಣೆಗಾಗಿ ಐ.ಟಿ. ಸೌಕರ್ಯಗಳನ್ನು ಸ್ಥಾಪಿಸುವುದು 

(1) ಕಾಲಾನುಕಾಲಕ್ಕೆ ಅಗತ್ಯವೆನಿಸಿದ೦ಂತೆ ವಿಶೇಷ ಚಟುವಟಿಕೆಗಳನ್ನು ಕೈಗೊಳ್ಳಲು ವಿವಿಧ ಸಲಹೆಗಾರರ ನೇಮಕಾತಿ 

(1) ಪರಿಣಾಮಕಾರಿ ಅಳವಡಿಕೆಗಾಗಿ ವಿಭಾಗದ ನಿರ್ದೇಶನಾಲಯ ಮತ್ತು ಎಲ್ಲಾ ಜಿಲ್ಲಾ ಮಟ್ಟದ ಕಛೇರಿಗಳಿಗೆ ವಾಹನಗಳನ್ನು 
ನೀಡುವುದು 


() ಹಿ೦ದಿನ ನೀತಿ ಅವಧಿಯಲ್ಲಿ ಹೂಡಿಕೆಗಳನ್ನು ಮಾಡಿ, ಪ್ರೋತ್ಸಾಹಧನಕ್ಕೆ ಬೇಡಿಕೆ ಸಲ್ಲಿಸಿದ ಹೂಡಿಕೆದಾರರು ಹಿ೦ದಿನ ನೀತಿಯ 
ಅನುಸಾರವೇ ಬೆಂಬಲ ಪಡೆಯಲು ಮುಂದುವರೆಯುವರು. ಹಿಂದಿನ ನೀತಿ ಅವಧಿಯಲ್ಲಿ ಸ್ಥಾಪನೆಯಾದ ಆದರೆ ಹಿಂದಿನ 
ನೀತಿಯಡಿ ಪ್ರೋತ್ಸಾಹ ಧನವನ್ನು ಪಡೆಯದ ಹೂಡಿಕೆದಾರರಿಗೆ ಹೊಸ ನೀತಿಯ ಅವಧಿಯಲ್ಲಿ ಪ್ರೋತ್ಸಾಹ ಧನವನ್ನು 
ಪಡೆಯಲು 6 ತಿಂಗಳ ಸಮಯ (ಹೊಸ ನೀತಿಯ ಪ್ರಕಟಣೆಯ ದಿನಾಂಕದಿಂದ) ನೀಡಲಾಗುವುದು. 


ಅನುಬಂಧ 1: ಸುವರ್ಣ ವಸ್ತ ನೀತಿ(2008-2013)ಯ ಅಡಿಯಲ್ಲಿ ಹೂಡಿಕೆಗಳ ಚಿತ್ರಣ 


ತಮ್ಮದೇ ಆದ ಜವಳಿ ನೀತಿಯನ್ನು ಹೊಂದಿರುವ ಭಾರತದ ಕೆಲವೇ ರಾಜ್ಯಗಳಲ್ಲಿ ಕರ್ನಾಟಕವು ಒಂದು. ಜವಳಿ ಮತ್ತು ಸಿದ್ಧ ಉಡುಪಿನ 
ವಲಯದಲ್ಲಿ ಹೂಡಿಕೆಗಳನ್ನು ಪ್ರೋತ್ಸಾಹಿಸಲು ಮತ್ತು ಈ ವಲಯದಲ್ಲಿ ರಾಜ್ಯವು ತನ್ನ ನಿಜವಾದ ಸಾಮರ್ಥ್ಯವನ್ನು ಪೂರೈಸಲು ಕರ್ನಾಟಕ 
ಸರ್ಕಾರವು ಒಂದು ದಿಟ್ಟ ಮತ್ತು ಆಕ್ರಮಣಶೀಲ ಹೆಜ್ಜೆಯನ್ನಿರಿಸಿತು. 2008 ರಲ್ಲಿ ಸರ್ಕಾರವು ಐದು ವರ್ಷಗಳ ಅವಧಿಗೆ “ಸುವರ್ಣ ವಸ್ತ್ರ ನೀತಿ 
2008-2013” ಎ೦ಬ ಜವಳಿ ನೀತಿಯನ್ನು ಪ್ರಕಟಿಸಿತು. 

ನೀತಿಯ ಧ್ಯೇಯ ವಲಯದ ಸಮಗ್ರ ಅಭಿವೃದ್ಧಿಯಾಗಿತ್ತು. ಜವಳಿ ಮೌಲ್ಯ ಸರಣಿಯ ಚಟುವಟಿಕೆಗಳ ಸಬಲೀಕರಣ, ಜವಳಿ ಮತ್ತು ಉಡುಪಿನ 
ಘಟಕಗಳ ಭೌಗೋಳಿಕ ಪ್ರಸರಣ, ಮಾನವ ಸಂಪನ್ಮೂಲ ಅಭಿವೃದ್ಧಿ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ. ಮಾರುಕಟ್ಟೆ ಅಭಿವೃದ್ಧಿಯ 
ಕುರಿತಂತೆ ಸಾಮರ್ಥ್ಯ ರಚನೆ, ವಿನ್ಯಾಸ ಅಭಿವೃದ್ಧಿ ಮತ್ತು ಉತ್ಪನ್ನ ವೈವಿಧ್ಯೀಕರಣ, ಸಂಪೂರ್ಣ ಜವಳಿ ಮೌಲ್ಯ ಸರಣಿಯ ತಂತ್ರಜ್ಞಾನದ 
ಉನ್ನತೀಕರಣ ಹಾಗೂ ಮಾನದಂಡ ಮತ್ತು ಅನುವರ್ತನೆಗಳು ಮಧ್ಯವರ್ತನೆಯ ಕೇಂದ್ರೀಕರಣ ವಿಷಯಗಳಾಗಿದ್ದವು. 

2008-2013 ರವರೆಗಿನ ಜವಳಿ ನೀತಿ ಅವಧಿಯಲ್ಲಿ, ಈ ಕ್ಷೇತ್ರದಲ್ಲಿ ಕರ್ನಾಟಕವು ಸುಮಾರು ರೂ.5710 ಕೋಟಿಗಳಷ್ಟು ಹೂಡಿಕೆಯನ್ನು ಕಂಡಿದೆ. 
ಸುಮಾರು ರೂ.3326 ಕೋಟಿಗಳ ಯೋಜನೆಗಳನ್ನು ಅನುಷ್ಟಾನಗೊಳಿಸಲಾಗುತ್ತಿದೆ. ಇತರ ಯೋಜನೆಗಳು ಅನುಮೋದನೆ ಮತ್ತು ಚರ್ಚೆಯ 
ವಿವಿಧ ಹ೦ತಗಳಲ್ಲಿವೆ. ಈ ಹೂಡಿಕೆಗಳನ್ನು ಕೇವಲ ಸಿದ್ಧ ಉಡುಪಿನ ಕ್ಷೇತ್ರದಲ್ಲಿ ಮಾತ್ರವಲ್ಲ ನೂಲುವಿಕೆ, ಪರಿಷ್ಕರಣೆ ಮತ್ತು ನೇಯ್ಗೆ 
ವಲಯದಂಥ ಮೌಲ್ಯ ಸರಣೆಗಳಲ್ಲಿಯೂ ಮಾಡಲಾಗಿದೆ. ಇದು ಕರ್ನಾಟಕ ರಾಜ್ಯವು ತನ್ನ ಜವಳಿ ವಲಯಗಳನ್ನು ಒಟ್ಟುಗೂಡಿಸಲು 
ಮುನ್ನಡೆಸುತ್ತಿದೆ. ಈ ನೀತಿಯು ರಾಜ್ಯದಲ್ಲಿ 3 ಲಕ್ಷಕ್ಕಿಂತ ಹೆಚ್ಚಿನ ಜನರಿಗೆ ಉದ್ಯೋಗ ಕಲ್ಪಿಸುತ್ತಿದೆ. 

ಸಣ್ಣ ಮತ್ತು ಮಧ್ಯಮ ಸಂಸ್ಥೆಗಳನ್ನು ಪ್ರೋತ್ಸಾಹಿಸಲು ಸಮೂಹ ಆಧಾರಿತ ತಂತ್ರ ವಿಧಾನವನ್ನು ಅಳವಡಿಸಲಾಯಿತು. ಮೂಲಭೂತ 
ಸೌಕರ್ಯಗಳು, ಯೋಜನೆಗೆ ಹಣಕಾಸಿನ ವ್ಯವಸ್ಥೆ, ಕಚ್ಚಾ ವಸ್ತುಗಳ ಖರೀದಿ, ಆಧುನಿಕ ಯಂತ್ರಗಳು ಮತ್ತು ತಂತ್ರಜ್ಞಾನಗಳನ್ನು ಪಡೆಯುವುದು 
ಇತ್ಯಾದಿಯಾಗಿ ವ್ಯಾಪಾರದ ಪ್ರತಿ ಅಂಶಗಳಲ್ಲಿ ಸಮಗ್ರ ದಕ್ಷತೆಯನ್ನು ಸಾಧಿಸುವುದು ಇದರ ಗುರಿಯಾಗಿತ್ತು. ಕರ್ನಾಟಕ ಸರ್ಕಾರವು ಜವಳಿ 


















































೮೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ಭಾಗ೧ 
ನೀತಿಯ ಮೂಲಕ ಇಂತಹ ಸಮೂಹ ಆಧಾರಿತ ಜವಳಿ ಉದ್ಯಾನಗಳಿಗೆ ಉತ್ಪಾದನಾ ಸರಣಿಯ ಏಕೀಕರಣವನ್ನು ಪ್ರೋತ್ಸಾಹಿಸಲು ಸಹಾಯ 
ನೀಡಿದೆ. ಇದರಿಂದಾಗಿ ಮಾರುಕಟ್ಟೆ ಸ್ಪರ್ಧಾತ್ಮಕತೆಯಲ್ಲೂ ಹೆಚ್ಚಳವಾಗಿದೆ. 

(5) ಇದಲ್ಲದೆ, ಕರ್ನಾಟಕ ಸರ್ಕಾರವು ಕೇಂದ್ರ ಸರ್ಕಾರದ ಜವಳಿ ಸಚಿವಾಲಯದ (ಎಮ್‌.ಓ.ಟಿ) ಸಂಯೋಜಿತ ಜವಳಿ ಉದ್ಯಾನ ಯೋಜನೆ 
(ಎಸ್‌.ಐ.ಟಿ.ಪ)ಿಯ ಅನುಸಾರ ಅನುಮೋದಿತ ಯೋಜನೆಗಳಿಗೂ ಬೆಂಬಲ ನೀಡಿದೆ. ಅವು ಜುಲೈ 2010ರಲ್ಲಿ ಉದ್ಭಾಟನೆಗೊಂ೦ಡ ಬೆಂಗಳೂರಿನ 
ದೊಡ್ಡಬಳ್ಳಾಪುರ ಸಂಯೋಜಿತ ಜವಳಿ ಉದ್ಯಾನ ಮತ್ತು 2012ರಲ್ಲಿ ಅನುಮೋದನೆ ಪಡೆದ ಗುಲಬರ್ಗಾ ಜವಳಿ ಉದ್ಯಾನ ಪ್ರೈವೆಟ್‌ 
ಲಿಮಿಟೆಡ್‌ಗಳಾಗಿವೆ. 

(6) ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ (ಕೆ.ಐ.ಏ.ಡಿ.ಬಿ)ಿಯು ಹಾಸನದಲ್ಲಿ ಒಂದು ಜವಳಿ ವಿಶೇಷ ಆರ್ಥಿಕ ವಲಯವನ್ನು ಪ್ರವರ್ತಿಸಿದೆ. 
ಹಾಸನ ಸಾಕಷ್ಟು ಸ್ಪರ್ಧಾತ್ಮಕ ಅನುಕೂಲಗಳನ್ನು ಒದಗಿಸುತ್ತದೆ ಹಾಗೂ ದಕ್ಷಿಣಪೂರ್ವ ಏಷ್ಯಾ, ಆಫ್ರಿಕಾ, ಮಧ್ಯ ಪೂರ್ವ ಏಷ್ಯಾ ಮತ್ತು ಸಾರ್ಕ್‌ 
ರಾಷ್ಟ್ರಗಳಿಗೆ ಅಂತರಾಷ್ಟೀಯ ವ್ಯಾಪಾರ ಕೇಂದ್ರವಾಗುವ೦ಥ ಅನುಕೂಲಕರ ಪ್ರದೇಶದಲ್ಲಿದೆ. 

(7) ರಾಜ್ಯ ಸರ್ಕಾರವು ನೀತಿಯ ಅವಧಿಯಲ್ಲಿ ಅನುಮೋದನೆ ಪಡೆದ ಬೃಹತ್‌ ಯೋಜನೆಗಳಿಗೆ ವಿಶೇಷ ನೆರವನ್ನು ನೀಡಿದೆ. ಬದಲಾಗಿ 
ಹೂಡಿಕೆದಾರರು ರಾಜ್ಯದಲ್ಲಿರುವ ತಮ್ಮ ವಿಶ್ವಾಸವನ್ನು ತೋರಿದ್ದಾರೆ ಮತ್ತು ರಾಜ್ಯಾದ್ಯಂತ ಬೆಂಗಳೂರು, ಬಳ್ಳಾರಿ, ಶಿವಮೊಗ್ಗ, ಮಂಡ್ಯ, ಬಿಜಾಪುರ 
ಮತ್ತು ಹಾಸನದಂಥ ಹಲವು ಜಿಲ್ಲೆಗಳಲ್ಲಿ ಬೃಹತ್‌ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. 

(8) ಸಮೂಹ ಮತ್ತು ಬೃಹತ್‌ ಯೋಜನೆಗಳಲ್ಲದೆ, 2008-2013ರ ಜವಳಿ ನೀತಿಯಡಿಯಲ್ಲಿ ರಾಜ್ಯಾದ್ಯಂತ ಹಲವು ಸಣ್ಣ ಮತ್ತು ಮಧ್ಯಮ 
ಘಟಕಗಳಿಗೆ ವಿತ್ತೀಯ ಬೆಂಬಲವನ್ನು ವಿಸ್ತರಿಸಲಾಗಿದೆ. 

(9) ಮಾನವ ಸಂಪನ್ಮೂಲ ವಿಭಾಗ ಮತ್ತು ಕೌಶಲ್ಯ ಉನ್ನತೀಕರಣಕ್ಕಾಗಿ ಈ ಜವಳಿ ನೀತಿಯು ವಿಶೇಷ ಅವಕಾಶಗಳನ್ನು ಕಲ್ಪಸಿತ್ತು. ಇದು 
ಅ೦ಂತರಾಷ್ಟೀಯವಾಗಿ ಸ್ಪರ್ಧಾತ್ಮಕ ಜವಳಿ ಮತ್ತು ಉಡುಪಿನ ಉದ್ಯಮಕ್ಕಾಗಿ ಅತ್ಯಗತ್ಯವಾಗಿತ್ತು. 145 ಸಮರ್ಪಿಯ ಕೌಶಲ್ಯ ಅಭಿವೃದ್ಧಿ 
ಕೇಂದ್ರಗಳನ್ನು ನೀತಿಯ ಅವಧಿಯಲ್ಲಿ ಅನುಮೋದಿಸಲಾಯಿತು. ಈ ನೀತಿಯು ಕೌಶಲ್ಯ ಅಭಿವೃದ್ಧಿಗಾಗಿ ಸುಮಾರು 250 ಸಂಸ್ಥೆಗಳಿಗೆ 
ತರಬೇತಿಯ ಬೆಂಬಲವನ್ನು ಸಹ ನೀಡಿತು. ನೀತಿಯ ಅವಧಿಯಲ್ಲಿ ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆಯು ತನ್ನ ಹಲವು 
ಮಾನವ ಸಂಪನ್ಮೂಲ ವಿಭಾಗ ಮತ್ತು ಕೌಶಲ್ಯ ಉನ್ನತೀಕರಣ ಉಪಕ್ರಮಗಳ ಮೂಲಕ 1.17 ಲಕ್ಷ ಫಲಾನುಭವಿಗಳಿಗೆ ತರಬೇತಿ ನೀಡಿತು. 

(10) ಜವಳಿ ನೀತಿಯಡಿಯಲ್ಲಿ ಸರ್ಕಾರದ ಅಧಿಕಾರಿಗಳು ಮತ್ತು ಎಸ್‌.ಎಮ್‌.ಏ.ಯಾಗಿ ವೃತ್ತಿಪರ ಸಲಹೆಗಾರರ ಒಂದು ಸಮರ್ಪಿತ ತಂಡವು 
ಉದ್ಯಮಗಳಿಗೆ ಅಗತ್ಯ ಬೆಂಬಲವನ್ನು ನೀಡುವತ್ತ ಸತತವಾಗಿ ಕಾರ್ಯನಿರ್ವಹಿಸುತ್ತಿರುವುದು. ಸುವರ್ಣ ವಸ್ತ್ರ ನೀತಿ. 2008-2013ರ 
ಜಾರಿಗೊಳಿಸುವಿಕೆಗಾಗಿ ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆ ಯೋಜನೆಯ ನಿರ್ವಹಣಾ ಸಂಘಟನೆ (ಎಸ್‌.ಎಮ್‌.ಏ) ಆಗಿ 
ಐ.ಎಲ್‌ಹಎಫ್‌.ಎಸ್‌ ಕ್ಲಸ್ಟರ್‌ ಡೆವಲಪ್ಮೆಂಟ್‌ ಇನಿಶಿಯೇಟಿವ್‌ ಲಿಮಿಟೆಡ್‌ ಅನ್ನು ನೇಮಿಸಲಾಗಿದೆ. ಐ.ಎಲ್‌ಒಎಫ್‌.ಎಸ್‌ ಕ್ಷಸ್ಟರ್ಸ್‌ ಇಲಾಖೆಗೆ 
ಹೂಡಿಕೆದಾರರನ್ನು ಮಾರ್ಗದರ್ಶಿಸಲು ಮತ್ತು ರಾಜ್ಯಾದ್ಯಂತ ಯೋಜನೆಯ ನಿರ್ವಹಣಾ ಬೆಂಬಲ ನೀಡಲು ನೆರವಾಗುತ್ತದೆ. 

(11) ಜವಳಿ ನೀತಿ 2008-2013, ಗುರಿಗಳು ಮತ್ತು ಸಾಧನೆಗಳು: 

ಡಿಸೆಂಬರ್‌, 2012ರಲ್ಲಿ 
ಯೋಜಿತ ಹೂಡಿಕೆ 4 ಯೋಜಿತ ವಾಸ್ತವಿಕ 
ವರ್ಷ ವಾಸ್ತವಿಕ ಹೂಡಿಕೆ ಷ 
(ರೂ. ಕೋಟಿಗಳಲ್ಲಿ) `ಸ ಉದ್ಯೋಗಗಳು ಉದ್ಯೋಗಗಳು 
(ರೂ. ಕೋಟಿಗಳಲ್ಲಿ) 
2008-09 1000 774 50000 14,569 
2009-10 1500 1090 75000 57.275 
2010-11 2500 1034 125000 62,694 
2011-12 2500 2105 125000 99,248 
2012-13 2500 706 125000 33,267 
ಒಟ್ಟು 10000 5710 500000 2,67,053 
(12) 2008-2013ರ ಜವಳಿ ನೀತಿಯಲ್ಲಿ ವಲಯದನುಸಾರ ಸಾರಾಂಶ: 
(3) ಹೂಡಿಕೆಗಳು (ರೂ. ಕೋಟಿಗಳಲ್ಲಿ) 
2012-13 
ವ 2008-09 2009-10 2010-11 2011-12 (ಡಿಸೆಂಬರ್‌, 
2012ರವರೆಗೆ) 





ಯೋಜಿತ ವಾಸ್ತವಿಕ ಯೋಜಿತ ವಾಸ್ತವಿಕ ಯೋಜಿತ ವಾಸ್ತವಿಕ ಯೋಜಿತ ವಾಸ್ತವಿಕ ಯೋಜಿತ ವಾಸ್ತವಿಕ 
ಹೂಡಿಕೆ ಹೂಡಿಕೆ ಹೂಡಿಕೆ ಹೂಡಿಕೆ ಹೂಡಿಕೆ ಹೂಡಿಕೆ ಹೂಡಿಕೆ ಹೂಡಿಕೆ ಹೂಡಿಕೆ ಹೂಡಿಕೆ 














ಕೈಮಗ್ಗ 2 1 3 0 5 ದ 5 0 5 ದ 
ವಿದ್ಯುತ್‌ಮಗ್ಗ 50 ಕ್ರ 75 1 125 35 125 32 125 2 
ನೂಲುವಿಕೆ 150 206 225 555 375 340 375 258 375 405 
ಪರಿಷ್ಕರಣೆ 150 185 225 0 375 0 375 0 375 0 








ಉಡುಪುಗಳು 500 381 750 534 1250 659 1250 809 1250 299 




























































































ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ೮೬೫ 
ತಾಂತ್ರಿಕ 148 ದ 222 ದ 370 ದ 370 1006 370 ದ 
ಜವಳಿ 

ಒಟ್ಟು 1000 774 1500 1090 2500 1034 2500 2105 2500 706 
(0) ಉದ್ದೋಗ 
2012-13 
ವರ್ಷ 2008-09 2009-10 2010-11 2011-12 (ಡಿಸೆಂಬರ್‌, 
2012ರವರೆಗೆ) 
ಯೋಜಿತ | ವಾಸ್ತವಿಕ | ಯೋಜಿತ | ವಾಸ್ತವಿಕ | ಯೋಜಿತ | ವಾಸ್ತವಿಕ | ಯೋಜಿತ | ವಾಸ್ತವಿಕ | ಯೋಜಿತ | ವಾಸ್ತವಿಕ 
ಹೂಡಿಕೆ ಹೂಡಿಕೆ ಹೂಡಿಕೆ ಹೂಡಿಕೆ ಹೂಡಿಕೆ ಹೂಡಿಕೆ ಹೂಡಿಕೆ ಹೂಡಿಕೆ ಹೂಡಿಕೆ | ಹೂಡಿಕೆ 
ಕೈಮಗ್ಗ 1000 477 1500 27 2500 0 2500 50 2500 0 
ವಿದ್ಯುತ್‌ಮಗ್ಗ 5000 40 7500 27 12500 354 12500 243 12500 124 
ನೂಲುವಿಕೆ 2000 1240 3000 1545 5000 3025 5000 2112 5000 2257 
ಪರಿಷ್ಕರಣೆ 1000 1366 1500 12 2500 35 2500 25 2500 12 
ಉಡುಪುಗಳು 40000 11446 60000 55604 100000 59280 100000 94062 100000 30874 
ತಾಂತ್ರಿಕ 
ಬರ 1000 0 1500 0 2500 0 2500 2756 2500 0 
ಒಟ್ಟು 50000 14569 75000 57275 125000 62694 125000 99248 125000 | 33267 









































ಅನುಬಂಧ 2: ನೂಲುವಿಕೆ ವಲಯದ ಪುನರ್ವಸತಿ ಪ್ಯಾಕೇಜ್‌ 


(1) ಕರ್ನಾಟಕದ ನೂಲುವಿಕೆ ಉದ್ಯಮ 


(೩) 


(0) 


(0) 


(6) 


(0) 


ಕರ್ನಾಟಕವು ರಾಷ್ಟದ ಒ೦ದು ಪ್ರಮುಖ ತತ್ತಿ ಬೆಳೆಯುವ ರಾಜ್ಯ. ಹತ್ತಿಯನ್ನು ಸುಮಾರು 5.5 ಲಕ್ಷ ಎಕರೆಗಳಷ್ಟು ಭೂಮಿಯಲ್ಲಿ 
ಬೆಳೆಯಲಾಗುತ್ತದೆ. ರಾಷ್ಟ್ರದಲ್ಲಿ ಬೆಳೆಯುವ ಒಟ್ಟು ಹತ್ತಿಯ 3.5%ವನ್ನು ಕರ್ನಾಟಕವು ಉತ್ಪಾದಿಸುತ್ತದೆ. 

ರಾಷ್ಟ್ರದಲ್ಲಿ ಬೆಳೆಯುವ ಒಟ್ಟು ಹತ್ತಿಯ ಸುಮಾರು 3.5%ವನ್ನು ಕರ್ನಾಟಕವು ಅಉತ್ಪಾದಿಸುತ್ತಿರುವುದಾದರೂ, ರಾಜ್ಯದಲ್ಲಿ 8 ಲಕ್ಷ 
ತಿರುಗಚ್ಚುಗಳ 31 ನೂಲಿನ ಗಿರಣಿಗಳು ಮಾತ್ರ ಇರುವವು. 

ರಾಜ್ಯದಲ್ಲಿ ಸಹಕಾರಿ ವಲಯದಲ್ಲಿ 10 ಸಹಕಾರಿ ನೂಲಿನ ಗಿರಣಿಗಳು ಇರುವವು, ಇವುಗಳಲ್ಲಿ 3 ಗಿರಣಿಗಳು ತಮ್ಮದೇ ನಿಧಿಯಿಂದ 
ಕಾರ್ಯಾಚರಣೆ ಮಾಡುತ್ತಿವೆ, 3 ಪರಿವರ್ತನಾ ಆಧಾರದ ಮೇಲೆ ಕಾರ್ಯಾಚರಣೆ ಮಾಡುತ್ತಿವೆ. ಮತ್ತು 4 ತಮ್ಮ 
ಕಾರ್ಯಾಚರಣೆಗಳನ್ನು ಸ್ಥಗಿತಗೊಳಿಸಿವೆ. 

ಗಿರಣಿ ವಲಯವು ಗತಕಾಲದ ಯಂತ್ರಗಳ ಬಳಕೆ, ಕುಶಲಕರ್ಮಿಗಳ ಲಭ್ಯತೆ, ಹೆಚ್ಚಾಗುತ್ತಿರುವ ವಿದ್ಯುತ್‌ ವೆಚ್ಚಗಳು (ಹೆಚ್ಚಿನ ಯೂನಿಟ್‌ 
ವೆಚ್ಚಗಳು-- ಉತ್ಪಾದನೆಯನ್ನು ಮುಂದುವರಿಸಲು ಡೀಸೆಲ್‌ ಜನರೇಟರ್‌ ಸೆಟ್‌ಗಳ ಬಳಕೆಯಿಂದಾಗಿ) ಇತ್ಯಾದಿಯಂಥ ಏವಿಧ 
ಕಾರಣಗಳಿಂದಾಗಿ ಬೃಹತ್‌ ತೊಂದರೆಗಳನ್ನು ಎದುರಿಸುತ್ತಿದೆ ಮತ್ತು ಇದು ಸಾಲದಂತೆ ಕಷ್ಟಕರ ಮಾರುಕಟ್ಟೆ ಪರಿಸ್ಥಿತಿಗಳನ್ನು 
ಎದುರಿಸುತ್ತಿವೆ. 

ನೂಲುವಿಕೆ ವಲಯವನ್ನು ಕಾರ್ಯಸಾಧ್ಯವಾಗಿಸಲು, ಆಧುನಿಕ ತಂತ್ರಜ್ಞಾನವನ್ನು ತರುವ ತೀವ್ರ ಅಗತ್ಯವಿದೆ, ನೂಲುವಿಕೆ ಪಕ್ರಿಯೆಯು 
ಗುಣಾತ್ಮಕವಾಗಿದ್ದು ಫೈಬರಿನ ಗುಣಮಟ್ಟ ಮತ್ತು ಕಚ್ಚಾ ವಸ್ತುಗಳ ಸ್ವಚ್ಛಗೊಳಿಸುವಿಕೆ ಪಕ್ರಿಯೆಯಿ೦ಂದಾಗಿ ಉತ್ಪನ್ನದ ಮೇಲೆ 
ಪರಿಣಾಮವಾಗುವುದರಿಂದಾಗಿ ಇದು ಅತ್ಯಗತ್ಯ. 


(2) ಮುಂದಾರಿ 


(೩) 


(0) 


(0) 


(6) 


ಕರ್ನಾಟಕವು ಚೆನ್ನಾಗಿ ಅಭಿವೃದ್ಧಿಗೊಂಡ ಸಿದ್ಧ ಉಡುಪಿನ ಉದ್ಯಮವನ್ನು ಹೊಂದಿದ್ದರೂ ಸಹ, ಇಲ್ಲಿಯ ಹೆಚ್ಚಿನ ಉಡುಪು 
ತಯಾರಿಕಾ ಘಟಕಗಳು ತಮಿಳು ನಾಡು, ಮಹಾರಾಷ್ಟ್ರ, ಗುಜರಾತ್‌ ಮತ್ತು ಪಂಜಾಬ್‌ನಂಥ ದೇಶದ ಇತರ ಭಾಗಗಳಿಂದ ತಮ್ಮ 
ಬಟ್ಟೆಯ ಅಗತ್ಯಗಳನ್ನು ಪೂರೈಸುತ್ತವೆ ಎಂಬುದು ವ್ಯಂಗ್ಯಪೂರ್ಣ. 

ರಾಜ್ಯದಲ್ಲಿ ಮೌಲ್ಯ ಸರಣಿಯ ಚಟುವಟಕೆಗಳನ್ನು ಹೊಂದಿರುವುದರಿಂದ ಉಡುಪು ತಯಾರಿಕಾ ಉತ್ಪನ್ನಗಳು ಹೆಚ್ಚು 
ಲಾಭದಾಯಕವಾಗುತ್ತವೆ. 


ಮಾರ್ಜಿನ್‌ಗಳು (ಲಾಭದ ಪ್ರಮಾಣ) ಹೆಚ್ಚಾಗಿರುವಾಗ, ಉತ್ತಮ ಬೆಲೆ ನಿಗದಿಯಿಂದಾಗಿ ದೊಡ್ಡ ಆರ್ಡರ್‌ಗಳನ್ನು (ಖರೀದಿ 
ಬೇಡಿಕೆಗಳು) ಪಡೆಯಲು ಉದ್ಯಮಕ್ಕೆ ಸಹಾಯವಾಗುತ್ತದೆ, ಇದರಿಂದಾಗಿ ಸಂಪೂರ್ಣ ಮೌಲ್ಯ ಸರಣಿಯು ಮುಂದುವರಿಯುತ್ತದೆ. 
ಜವಳಿ ಮೌಲ್ಯ ಸರಣಿಯಲ್ಲಿ ರಾಜ್ಯವು ಸ್ವಾವಲಂಬಿಯಾಗಲು, ಪ್ರಸ್ತುತವಾಗಿ ಇರುವ ಅಶಕ್ತ ಸಹಕಾರಿ ಗಿರಣಿಗಳನ್ನು ಆಧುನೀಕರಿಸುವ 
ಸಲುವಾಗಿ, ವಿಸ್ತರಣೆ ಮತ್ತು ಆಧುನೀಕರಣವನ್ನು ಕೈಗೊಳ್ಳಲು ನೂಲುವಿಕೆ ವಲಯವನ್ನು ಬೆಂಬಲಿಸುವುದು ಬಹಳ ಮುಖ್ಯ. 





೮೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ಭಾಗ೧ 





(3) ಪ್ರಸ್ತಾವಿತ ಪುನರ್ವಸತಿ ಪ್ಯಾಕೇಜ್‌ 


(೩) ್ಹಇದ್ದೇಶ: ಅಶಕ್ತ ನೂಲುವಿಕೆ ಗಿರಣೆಗಳಿಗೆ ಪುನರ್ವಸತಿ ಕಲ್ಪಿಸುವುದು ಮತ್ತು ಪರಿಹಾರ ನೀಡುವುದು. 

(0) ಅರ್ಹತೆ: ವಿಸ್ತರಣೆ ಮತ್ತು ಆಧುನೀಕರಣವನ್ನು ಕೈಗೊಳ್ಳುತ್ತಿರುವ ಅಶಕ್ತ ಸಹಕಾರಿ ನೂಲುವಿಕೆ ಗಿರಣಿಗಳು. 

(0) ನಿಧೀಕರಣ: ಬ್ಯಾಂಕುಗಳು / ಆರ್ಥಿಕ ಸಂಸ್ಥೆಗಳು / ಆರ್‌.ಬಿ.ಐ ಅನುಮೋದಿಸಿರುವ ಸಾಲ ನೀಡುವ ಇತರ ಸಂಸ್ಥೆಗಳು ಸಾಲ 
ಮಂಜೂರಾತಿ ನೀಡಿದ ನಂತರ ಹಾಗೂ ಮೊದಲ ಕಂತಿನ ಸಾಲವನ್ನು ಘಟಕಕ್ಕೆ ಬಿಡುಗಡೆ ಮಾಡಿದ ನಂತರ ಪ್ರೋತ್ಸಾಹಧನವನ್ನು 
ನೀಡಲಾಗುವುದು. 

(0) ಕ್ರೆಡಿಟ್‌ ಲಿಂಕ್ಡ್‌ ಬಂಡವಾಳ ಅನುದಾನ: ಕ್ರೆಡಿಟ್‌ ಲಿಂಕ್ಡ್‌ ಬಂಡವಾಳ ಅನುದಾನವನ್ನು ನೀತಿಯ ಅವಧಿಯಲ್ಲಿ ವಿಸ್ತರಣೆ / 


(1) 


ವೈವಿಧ್ಯೀಕರಣ / ಆಧುನೀಕರಣ ಮತ್ತು ತಂತ್ರಜ್ಞಾನದ ಉನ್ನತೀಕರಣಕ್ಕಾಗಿ ಎಲ್ಲಾ ಅರ್ಹ ಘಟಕಗಳಿಗೆ ನೀಡಲಾಗುವುದು. 
ಹೊಸ ಸ್ಥಿರ ಆಸ್ತಿಗಳ ಮೌಲ್ಯದ 20% ಅಥವಾ ರೂ. 2 ಕೋಟಿ ಇವುಗಳಲ್ಲಿ ಕಡಿಮೆಯಿರುವ ಮೊತ್ತವನ್ನು ಸಹಾಯವಾಗಿ 
ನೀಡಲಾಗುವುದು. 


ಬಡ್ಡಿ ಅನುದಾನ: ಉದ್ಯಮಿಗಳಿಗೆ ಅನುಕೂಲವಾಗುವಂತೆ, ಸಂಪೂರ್ಣ ಪ್ಯಾಕೇಜಿನ ಭಾಗವಾಗಿ ಈ ಕೆಳಗಿನಂತೆ 


ಅನುದಾನವನ್ನು ನೀಡಲಾಗುವುದು: 


(೩೩) 


(00) 


ಅಗತ್ಯ ಅಭಿವೃದ್ಧಿ ಮೈಲಿಗಲ್ಲನ್ನು ಸಾಧಿಸಿದಲ್ಲಿ ಬಂಡವಾಳ ಅನುದಾನವಾಗಿ ಅನುಮೋದಿತ ಅನುದಾನದ ಶೇ. 


50%. 


ಬ್ಯಾಂಕುಗಳು / ಆರ್ಥಿಕ ಸಂಸ್ಥೆಗಳಿಂದ ಅವಶ್ಯಕ ಬಡ್ಡಿ / ನಿರ್ಬಂಧಗಳನ್ನು ಮತ್ತು ಆರ್ಥಿಕ ಮೈಲಿಗಲ್ಲನ್ನು 
ಪೂರೈಸಿದಲ್ಲಿ ಐದು ವರ್ಷಗಳ ಅವಧಿಗೆ ಬಡ್ಡಿ ಅನುದಾನವಾಗಿ ಅನುಮೋದಿತ ಅನುದಾನದ ಶೇ 50%. 

ಒದಗಿಸಿರುವ ಬಡ್ಡಿ ಅನುದಾನವು, ಯಾವುದೇ ಸಂದರ್ಭದಲ್ಲೂ ಲಭ್ಯವಾಗಿಸಿದ ಪ್ರೋತ್ಸಾಹಕ ಧನದ ವಿಭಾಗ (1ರಲ್ಲಿ 
ಸೂಜಿಸಿರುವ ಬ೦ಡವಾಳ ಅನುದಾನದ ಮಿತಿಯನ್ನು ಮೀರತಕ್ಕದ್ದಲ್ಲ. 


ಆದರೆ, ನೂಲುವಿಕೆ ವಲಯದ ಪುನರ್ವಸತಿಗಾಗಿ, ಈ ಪ್ಯಾಕೇಜ್‌ನಲ್ಲಿ ಒಳಗೊಂಡ ಘಟಕಗಳು ಪೂರ್ಣ ಬಂಡವಾಳ ಅನುದಾನ ಅಥವಾ 
ಭಾಗಶಃ ಬಂಡವಾಳ ಅನುದಾನದ ಮತ್ತು ಭಾಗಶಃ ಬಡ್ಡಿ ಅನುದಾನವನ್ನು ಪಡೆಯಬಹುದು. 


ಅನುಬಂಧ 3: ಅಸಂಘಟಿತ ಕೈಮಗ್ಗ ಮತ್ತು ವಿದ್ಯುತ್‌ ಮಗ್ಗ ವಲಯದ ವಿಭಾಗದ ಮೂಲಕ ಅಳವಡಿಸಲಾದ ವಿವಿಧ ಯೋಜನೆಗಳ ಮೂಲಕ 2013-2014ಕ್ಕಾಗಿ 
ಬಜೆಟ್‌ ಅವಕಾಶ 





ಕೈಮಗ್ಗ ವಲಯ 
೧ 





ವಿದ್ಯುತ್‌ ಮಗ್ಗ ವಲಯ 





ಎರಡೂ 








ಲಕ್ಷಗಳಲ್ಲಿ ರೂ.ಗಳು 





ಕ್ಷೇಮಾಭಿವೃದ್ಧಿ ಯೋಜನೆಗಳು (ನಿವಾಸ 
ಮತ್ತು ಕಾರ್ಯ ಶೆಡ್‌ಗಳು, ಸಮೂಹ 
ವಿಮೆ, ಆರೋಗ್ಯ ವಿಮೆ, ಮಿತವ್ಯಯ 
ನಿಧಿ, ಕ್ರೆಡಿಟ್‌ ಕಾರ್ಡ್‌ ಇತ್ಯಾದಿ) 


5820.28 


5.00 


5825.28 





ಮೂಲಭೂತ ಸೌಕರ್ಯ, 
ವ್ಯಾಪಾರಸಂಬ೦ಧಿತ ಮತ್ತು. ಇತರ 
ಅಭಿವೃದ್ಧಿ ಯೋಜನೆಗಳು (ರಿಯಾಯಿತಿ, 
ಐ.ಎಚ್‌.ಡಿ.ಎಸ್‌, ವಿದ್ಯುತ್‌ ಅನುದಾನ, 
ಕೈಮಗ್ಗದ ನೇಕಾರರಿಗೆ ವಿದ್ಯುತ್‌ 
ಮಗ್ಗಗಳನ್ನು ಒದಗಿಸುವುದು, ನಬಾರ್ಡ್‌ 
ಯೋಜನೆಗಳು, ಎಕ್ಸ್‌ಪೆಸ್‌ ಫಿಡರ್‌ಗಳು, 
ವಿದ್ಯುತ್‌ ಮಗ್ಗ ಉದ್ಯಾನಗಳು, ವ್ಯಾಪಾರ 
ಸಂಕೀರ್ಣ, ಸಾಮಾನ್ಯ ಸೌಲಭ್ಯ 
ಕೇಂದ್ರಗಳು ಇತ್ಯಾದಿ) 


4327.54 


5457.08 


1170.00 


10954.62 





ವಿಶೇಷ ಅಭಿವೃದ್ಧಿ ಯೋಜನೆ 


1000.00 


1000.00 





ಎಸ್‌.ಸಿ.ಪಿ 


2೨ 


188.03 


351.62 


545.65 





ಟಿ.ಎಸ್‌.ಪಿ 


174.43 


406.97 


581.40 











10510.28 





5457.08 





2939.59 





18906.95 








ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ೮೬೭ 





ಅನುಬಂಧ 4: 2013-2018ರ ಜವಳಿ ನೀತಿಯನ್ನು ಕಾರ್ಯಗತಗೊಳಿಸಲಿಕ್ಕಾಗಿ ವಲಯ ವರ್ಗೀಕರಣ 

































































ಕ್ರಸಂ ವಲಯ 1 ವಲಯ 2 ಸಂಹಿತ 
] ಬಾಗಲಕೋಟೆ ಬೆಂಗಳೂರು ಗ್ರಾಮೀಣ ಸು ಪಟ ಭಜ ಪು ಟು ಸ ಪಮುಪ 
ನ್ನ ತಾಲ್ಲೂಕನ್ನು ಹೊರತುಪಡಿಸಿ) 

2 ಬೆಳಗಾವಿ ಚಿಕ್ಕಮಗಳೂರು 

ತ ಬಳ್ಳಾರಿ ದಕ್ಷಿಣ ಕನ್ನಡ 

4 ಬೀದರ್‌ ಹಾಸನ 

5 ಬಿಜಾಪುರ ಮಂಡ್ಯ 

6 ಚಾಮರಾಜನಗರ ಮೈಸೂರು 

7 ಚಿಕ್ಕಬಳ್ಳಾಪುರ ರಾಮನಗರ 

8 ಚಿತ್ರದುರ್ಗ ತುಮಕೂರು 

9 ಧಾರವಾಡ ಉಡುಪಿ 

10 ದಾವಣಗೆರೆ 

1] ಗದಗ್‌ 

12 ಗುಲಬರ್ಗಾ 

13 ಹಾವೇರಿ 

14 ಕೋಲಾರ 

15 ಕೊಪ್ಪಳ 

16 ಕೊಡಗು 

17 ರಾಯಚೂರು 

18 ಶಿವಮೊಗ್ಗ 

19 ಉತ್ತರ ಕನ್ನಡ 

20 ಯಾದಗಿರಿ 




















ವಲಯದ ವರ್ಗೀಕರಣದ ಸಲುವಾಗಿ ಕೆಳಗಿನಂತೆ ಅನುಸರಿಸುವುದು: 
(1) ವಲಯ 1ರ ಜಿಲ್ಲೆಗಳ ಮಹಾನಗರಪಾಲಿಕೆಯ ಮತ್ತು ನಗರಸಭೆ ಮಿತಿಗಳಲ್ಲಿ ಸ್ಥಾಪನೆಯಾಗುವ ಎಲ್ಲಾ ಘಟಕಗಳನ್ನು ಪ್ರೋತ್ಸಾಹಕ ಧನ ಮತ್ತು 


ಛ 


ರಿಯಾಯಿತಿ ವಿಸ್ತರಣೆ ಉದ್ದೇಶಗಳಿಗಾಗಿ ವಲಯ 2 ರಲ್ಲಿರುವಂತೆ ವರ್ಗೀಕರಿಸಲಾಗುವುದು. 


(2) ವಲಯ 2ರ ಜಿಲ್ಲೆಗಳ ಮಹಾನಗರಪಾಲಿಕೆ ಮತ್ತು ನಗರಸಭೆ ಮಿತಿಗಳಲ್ಲಿ ಸ್ಥಾಪನೆಯಾಗುವ ಎಲ್ಲಾ ಘಟಕಗಳಿಗೆ ವಲಯ 2ರ ಪ್ರೋತ್ಸಾಹಕ ಧನ 
ಮತ್ತು ರಿಯಾಯಿತಿಗಳು ಮುಂದುವರಿಯುವವು. 
(3) ಈ ಕೆಳಗಿನವುಗಳ ಹೊರತಾಗಿ, ವಲಯ 3ಕ್ಕೆ ಯಾವುದೇ ನಿರ್ದಿಷ್ಟ ಪ್ರೋತ್ಸಾಹಧನವನ್ನು ಒದಗಿಸಲಾಗುವುದಿಲ್ಲ: 
(೩) ಬ್ರೌನ್‌ಫೀಲ್ಡ್‌ ಸಮೂಹ ಅಭಿವೃದ್ಧಿ 
(0) ಸಾಮಾನ್ಯ ತ್ಯಾಜ್ಯಜಲದ ಉಪಚಾರ ಸ್ಥಾವರ ಮತ್ತು ಅಪಾಯಕಾರಿ ತ್ಯಾಜ್ಯ ವಿಲೇವಾರಿ ಸೌಕರ್ಯ 
(0) ಸಾಮರ್ಥ್ಯ ನಿರ್ಮಾಣ ಬೆಂಬಲ 
(6) ಸಂಪನ್ಮೂಲ ಸಂರಕ್ಷಣೆ ಮತ್ತು ಪರಿಸರ ಅನುವರ್ತನೆಗೆ ನೆರವು 
(4) ಘಟಕಗಳ ಭೌಗೋಳಿಕ ಚದುರುವಿಕೆ ಉಂಟಾಗುವುದು ಮತ್ತು ಮಹಾನಗರ ಪಾಲಿಕೆ/ ನಗರಸಭೆ ಮಿತಿಗಳ ಹೊರವಲಯದಲ್ಲಿ ಘಟಕಗಳು 
ಸ್ಥಾಪನೆಯಾಗುತ್ತವೆ ಎಂಬುದನ್ನು ಗಮನದಲ್ಲಿಟ್ಟುಕೊ೦ಡು ಪುನಸ್ಪಂಘಟನೆಯನ್ನು ಮಾಡಲಾಗಿದೆ. 
ಅನುಬಂಧ 5: ಕರ್ನಾಟಕದಲ್ಲಿ ಜವಳಿ ಉದ್ಯಮದ ಅಭಿವೃದ್ಧಿಗಾಗಿ ಸಂಭಾವ್ಯ ವಲಯಗಳು 


ಕೈಗಾರಿಕಾ ಉತ್ಪಾದನೆ, ಉದ್ಯೋಗ ಉತ್ಪತ್ತಿ ಮತ್ತು ರಫ್ತು ಸಂಪಾದನೆಗಳೆಡೆಗಿನ ಕೊಡುಗೆಯ ಮೇರೆಗೆ ವಸ್ತೋದ್ಯಮವು ಕರ್ನಾಟಕದ ಕೈಗಾರಿಕಾ 
ಭೂಪ್ರದೇಶದಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿರುವುದು. ಹಾಗಾಗಿ ಈ ನೀತಿಯು ವಲಯದ ಸಮಗ್ರ ಬೆಳವಣಿಗೆ ಮತ್ತು ರಾಜ್ಯದ ಸರ್ವತೋಮುಖ 
ಅಭಿವೃದ್ಧಿಗೆ ಒತ್ತು ನೀಡುವುದು. ಇದನ್ನು ಸಾಧಿಸಲು, ಜವಳಿ ಘಟಕಗಳ ಭೌಗೋಳಿಕ ಚದುರುವಿಕೆ ಮತ್ತು ಕುಶಲ ಮಾನವ ಸಂಪನ್ಮೂಲಗಳು ಅತ್ಯಗತ್ಯ. ಈ 
ಕುರಿತಂತೆ, ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆಯು ಕಚ್ಚಾ ವಸ್ತುಗಳ ಲಭ್ಯತೆ, ಜವಳಿ ಚಟುವಟಿಕೆಗಳ ಉಪಸ್ಥಿತಿ, ಉದ್ಯೋಗ ಪಡೆದ 
ಸಂಖ್ಯೆ ಮತ್ತು ಲಭ್ಯ ಮಾನವ ಸಂಪನ್ಮೂಲದ ಆಧಾರದ ಮೇಲೆ ಐದು ಸಂಭಾವ್ಯ ವಲಯಗಳನ್ನು ಗುರುತಿಸಿದೆ. ಈ ಐದು ವಲಯಗಳು - ಉತ್ತರ, ದಕ್ಷಿಣ, 
ಪೂರ್ವ, ಪಶ್ಚಿಮ ಮತ್ತು ತಾಂತ್ರಿಕ ಜವಳಿಗಳ ವಲಯ. ಹಾಗೆಯೇ, ಈ ವಲಯಗಳನ್ನು ಕೆಳಗೆ ಸೂಚಿಸಿರುವಂತೆ ಜಿಲ್ಲೆಗಳ ಆಧಾರದ ಮೇಲೆ 
ವರ್ಗೀಕರಿಸಲಾಗಿದೆ: 


೮೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ 


ಭಾಗ೧ 


































































































ಸ್ಥಳ ಜಿಲ್ಲೆಗಳು 
ಛು ೧ 
ಉತರ (1) ಬೆಳಗಾವಿ 
ಎದಿ 
(2) ಬಿಜಾಪುರ 
(3) ಗುಲಬರ್ಗಾ 
ದಕ್ಷಿಣ (1) ಮೈಸೂರು 
(2) ಚಾಮರಾಜನಗರ 
(3) ಮಂಡ್ಕ 
ಪಶ್ಚಿಮ (1) ಧಾರವಾಡ- ಹುಬ್ಬಳ್ಳಿ 
ಜ ಬಳ 
(2) ಶಿವಮೊಗ್ಗ 
1). 
ಪೂರ್ವ (1) ತುಮಕೂರು 
(2) ಚಿಕ್ಕಬಳ್ಳಾಪುರ 
ಸ್ವ ಕಳ್ಳ? 
(3) ಬೆಳ್ಳಾರಿ 
೪ 
(4) ದಾವಣಗೆರೆ 
(5) ಚಿತ್ರದುರ್ಗ 
ಣ್‌ 
ತಾಂತ್ರಿಕ ಜವಳಿ (1) ಹಾಸನ 
(2) ಮಂಗಳೂರು 
ಅನುಬಂಧ 6: 2013-2018ರ ಕರ್ನಾಟಕ ಜವಳಿ ನೀತಿಗಾಗಿ ಬಜೆಟ್‌ 
ಕ್ರಸಂ | ಪ್ರೋತ್ಸಾಹಕ ಧನ 
ವರ್ಷ | 2 3 4 ವ್ರ ಒಟ್ಟು 
ವೆಚ್ಚ ವಿಂಗಡಣೆ 10% 15% 25% 30% 20% ರೂ. ಕೋಟಿಗಳಲ್ಲಿ 
1. | ಕ್ರೆಡಿಟ್‌ ಲಿಂಕ್ಡ್‌ ಬಂಡವಾಳ ಅನುದಾನ 5.24 7.86 13.09 15.71 10.47 52.37 
2 ಬಡ್ಡಿ ಅನುದಾನ 4.01 6.02 10.04 12.04 8.03 40.14 
3 ಪ್ರವೇಶ ತೆರಿಗೆ ಮರುಪಾವತಿ 2.20 3.30 5.50 6.60 4.40 22.00 
4 | ಮುದ್ರಾಂಕ ಸುಂಕದ ಮರುಪಾವತಿ 0.45 0.68 113 1.35 0.90 4.50 
5 ಗ್ರೀನ್‌ಫಿಲ್ಜ್‌ ಉದ್ಯಾನಗಳಿಗಾಗಿ ಸಾಮಾನ್ಯ ಸೌಕರ್ಯಗಳು 7.50 1.25 18.75 22.50 15.00 75.00 
6 ಬ್ರೌನ್‌ಫೀಲ್ಡ್‌ ಸಮೂಹ ಅಭಿವೃದ್ದಿ 6.00 9.00 15.00 18.00 12.00 60.00 
1 ಹಿಂದುಳಿದ ಪ್ರದೇಶಗಳಲ್ಲಿ ನಿರ್ದಿಷ್ಟ ಜವಳಿ ವಲಯಗಳು 7.00 10.50 17.50 2100 14.00 70.00 
8 ವಿದ್ಯುತ್‌ ಸಹಾಯಧನ 20.00 30.00 50.00 60.00 40.00 200.00 
ಸಾಮಾನ್ನ ತ್ತಾಜ್ನಜಲದ ಉಪಚಾರ ಸ್ಥಾವರ 
9 ಶ್ರ ರಲ ಥ್‌ 140 2.10 3.50 4.20 2.80 14.00 
(ಕಾಮನ್‌ ಎಫ್ಲೂಎಂಟ್‌ ಟ್ರೀಟ್ಮೆಂಟ್‌ ಪ್ಲಾಂಟ್‌) 
10. | ಬೃಹತ್‌ ಯೋಜನೆ 15.00 22.50 37.50 45.00 30.00 150.00 
11. | ಸಾಮರ್ಥ್ಯ ನಿರ್ಮಾಣ 2.00 3.00 5.00 6.00 4.00 20.00 
ಹಾಲಿ ಇರುವ ಘಟಕಗಳ ಸಂಪನೂಲ ಸಂರಕಣೆ 
12 ಐ ಮ 0.04 0.06 0.10 0.11 0.08 0.38 
ಮತ್ತು ಪರಿಸರ ಅನುಸರಣೆಗಾಗಿ ನೆರವು 
13... ಮಾನವ ಸಂಪನ್ಮೂಲ ಮತ್ತು ಕೌಶಲ್ಯ ಉನ್ನತೀಕರಣ 20.00 30.00 50.00 60.00 40.00 200.00 
14: | ಜವಳಿ ಉತ್ಕೃಷ್ಟತೆಯ ಕೇಂದ್ರ 100 150 2.50 3.00 2.00 10.00 
ಹಾಲಿ ಇರುವ ಘಟಕಗಳಿಗಾಗಿ- ವಿಸರಣೆ/ ವೈವಿಧ್ದೀಕರಣ 
15 ಜು ಸ ಜಾಹಿ ಇ ಟಯ 3.20 4.80 8.00 9.60 6.40 32.90 
ಆಧುನೀಕರಣ/ ತಂತ್ರಜ್ಞಾನದ ಉನ್ನತೀಕರಣ 
16 | ಯೋಜನೆಯ ನಿರ್ವಹಣೆ 5.00 7.50 12.50 15.00 10.00 50.00 
1000.39 
ಒಟ್ಟು ಮೊತ್ತ 100.04 150.06 250.10 300.12 200.08 ಸುಮಾರು ಇ ರೂ.1000 
ಕೋಟಿಗಳು 


























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ತುಷಾರ್‌ ಗಿರಿನಾಥ್‌ 

ಸರ್ಕಾರದ ಕಾರ್ಯದರ್ಶಿ, 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಗಣಿ, ಸಪ್ರಕ್ಕೆ ಮತ್ತು ಜವಳಿ) 








ಭಾಗ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ೮೬೯ 





(1) 


(2) 


(3) 


(4) 


(5) 


[11111323138 ಟೆ೩%1811 [1061೧1 -2013-2018 
೧/೦೩೧701೮ಂ 


601(7001ಅ00170 1೧೮ ೦೦೧110೬0೦೧ ೦! 19716 ೩೧೮ 0೩/7797! 56010 17 161775 ೦! 176611೩1 0೦೮೬೦1೦೧, 917010)/176೧1 097೧918100 ೩೧೦ 
9000 08/71705 10 17೮ 9೦೦೧೦17)/ ೦1 (68178188; 


1302112170 115 1೩೨೦! 0016708 10 ೦೦೩೦೧ ೦1 6೧701017611 ೦0೦/1೧1105 1೧ 1೧೮ ೦10೩೧71766 ೩೧೮ 66೦9/71/81766 5601019, ೩00ಟ1೬/6, 
(8! ೩೧೦ ಟ/0೩೧ ೩೦೩೨5 0೩1೦ಟ1೩/)/ 10 17೮ (೦779೧ ೩೧೮ 61880%/8180906; 


0೦7೨1601170 1೧೮ ೦00೦೬/1105 1೧ 176 1710178110೩! ೧78/01 ೦೧ ೩೦೦೦೮೧1 ೦1 ೦೬೦1೩ 0೧೩56 ೦! ೩೧೮ ೮0176500 ೧78140! ೮೮೦ 10 
1೧07685170 6180058016 17೦೦೧7೮ ೩೧೮ 19011100 1೧ ೦೦೩೧1266 161811೧0; 


10000712176 1೧೫! 1೧೮ 010೦0/6551/ಅ ॥010)/ ೦! 176 51816 5010177701! 17 50019116700 17 ೦೦೧೦೮1೦ 91015 0! ಆಂ0%6/7/7601 01 
1761೩ ೫ 81/ಅ 5)/೧101900 9160! ೦೧ 0/00/00೦1 19716 ೩೧೦ 08/7757 176051/ 1? 176 5೫9; 


1180170 973771700೧೮ ॥/೦೩/(೧೮೨55೦5, 17/0815 ೩೧೮ 10016175 18096 0 176 560101; 
1180170 1607111101೦ 5[೦7೧0/೧5, 0೦೪/೧ 8೩/೦೩೨5 ೩೧೦ ೫/೩18016 ೦0೦೬೬೧1165; 


೦16170 1೦ 19-೩0018156 17೮ ॥/65601 0010) 10 7666176 ೦೦|ಅ೦01೨5, 18/0915 ೩೧೦ 5181601695 10 970101! 176 ೦000೦ಗಟ೧1105 ೩೧೮ 
676170 ೩೧ 17690676001 01೩1೩1೦೧ ೦1 176 17301677671800 01 176 67016 7010/, “50/೩/೧೫/೩51121100171' 2008-13 17 01806 17 176 
5816 (ಡಿ7೧೦7ಟ[1೦-1); 


6 70116 ೧೦॥೦)/ - “[10(112723 02021 1100171 - 2013-2018” ೦! ೦೦೪೮೦1777೦7! ೦1 (0811721803 15 ೧೧೬7೦1೩1೮6 ೩5 100005 
0611711001 

76 7061 ೩೧೮ ೩17790! 1760517/ 10 0ಅ ೦೦೪೦/೦೮ ಟ೧೦0/ 1715 0010) || 170100 81 (59, ೫೧10೧ ೩/೮ 6೧08066 1೧ ೩1೦೮5 1೩೦ 
0೧೫/7 ೩೦೪11೦5 ೦! 176 1760517/ 5000 ೩5 501೧೧170, '!/೦೫/1೧೦ (೧೦೪೮/ 1೦೦/7 ೩೧೦ 118೧010077) 1701306170 076 1೦೦77 ೩೦11೦5, (೧110, 


೧೦೦೨5517೧0, 8/7757010(17010170 9೩/770೧15 77806 ೦1 1081700), 7600/10೩1 19765, 76716 ೧7801170/0/ 078718011೧0 ೩೧೮ ೩1 
017ಆ/ ೩೧೦॥೩/೧/ ೩೦11೦5 


` 15100೧ 

(೩) 0 6951801190 17 107616 ೩೧೮ 0೩/7767! 17651)/ ೦1 (68/7218, ೩5 ೩ 0/೦೮೬೦೦/ ೦! 1716178110೧811/ ೦೦17॥9॥11/ಆ 1೩16 ೩೮೮೦೦೮ 
00೦6೦15 170160) ೧1817181೧170 ೮೦1717೩೧! 656/06 1೧ 075 0/0//70 00776500 ೩೧೦ 1716778110೧8! ೧78/4! ೩೧೮ ೦೦೧110೬0೧0 
10 176 5918178016 677010)/77501 ೩೧೮ ೦೦೧೦071೦ 0100/17 ೦! (೧೮ 51816 

(0) 10 1961710109 176 /810ಅ ೦೧೩/೧ ೦1 176 197016 176051/ ೩೦೦55 176 5೫9 17/0007 ೦೩01೩! 1೧1510೧, 1607/0100)/ 0೩೧5101, 51 
ಟ0-07868100 ೩೧7೮ ೧೩೧೮೧0161೧0 

೦॥0]900%65 

(೩) 0 ೩೦೧1೦೪೮ 110707 ೩೧೦೮ 505181೧1 0100/07 1೧ 1೧೮ 970/ಅ 19701ಅ 181ಅ ೦೧೫/೧ 1/07 110/ಅ 10 1171506 ॥೦೮೬೦15, ೫/1 
67008515 ೦೧ 08187೦೦೮ 16010೧೩ ೮9೪61007901 

(0) 70. 18011816 9177610170 1760007108! 7065 1೧ ೦1೦೫೩ ೩೦೩5 5000೧ ೩5 0106೮೬೦0೦೧, 1500/0100/ ೩೧೮ 19568100 & 
66%6100/760/. 776 7೦1೦) | ೦೧೦೦೬/೩೦ 1೧160/8106 60%610017601 17 0176 560101 8177170 10 5518178010/ ೦1 176 107016 
೧115 17 176 51810 

(0) 10 500000 176 1760610/ ೫/1೧ 5(106 701780 (ಅ500109 ೩೧0 10 ೦೦೩1೮ ೫ 10೩೨! 5 18/೧5 ೧೦೪/ 617010)/17601 ೦0೦೧1105 1 


076 5(೫6 ಟ/೧00/ 176 7೦॥೦/ 06106. 76 ೧೦॥೦)/ ೪/1! 5೦೦೧ 51 ೮0%೦1[೦07760/ ೩೦11೦5 10 511೧0 0797701066 10೦೬17 
೩೧೦ ಟ0-018608100 ೦1 8/16 10/ 17೦ ೨೦016 9177010)/66 1೧ 176 197616 560107 


೯೦೦೬೨ ಗಿ/೩೨ 101 1೧10/6೧0೧ 


6 1೦೦೮5 8೩/೦೩೨5 10! 17107/67110೧5 17 170 19716 ಐ೦1೦/ “5/೩/೧8'/25118110007/” 2008-2013 ೦16: 

(೩) 5670176170 0! 716/8116 ೦೧೩/೧ ಗಿ೦1/165 

(0) 00/7108 707165 

(0) €600/೩0110೩| 015॥615100 ೦1 016 & ೩177671 ೧15 

(0) 117780 ೧0500706 00%6100/7001 

(6) 1718511016 29610017901 

(ಗಿ 600/0100) ಟ0-0180೩1೦೧ ೦1 6೧0/6 70616/81೬6 ೦೧೫೧ 

(0) 0೩0೩೦1 / 810170 - 118/0! 7೦%/61೦07760/, 886170, 26510೧ 29%61007760/ & ೧೦೮೬೦! 21/ಆ151108100 
(೧) 17511110೧8 29610077601 

(1) 518/768/66 & ೮೦1701೩70೦9 


|| ೦1 176 ೩೦೦೪೮ 17107/6705 /೦75 0187/5೮, 9೦೦೬1೦೦/ ೩/೮ 091೧0 94900196 17/0007 ೩ ೮1$॥0/ 88560 70%61007760/ 518160) 


6 101100//70 1711181165 ೧೩/೮ 0೦೦೧ 18೦೧ ಟ೧00/ 17೦ (68/7818 170716 ೧೦॥೦/ 2008-2013, 5೧೩) 5701 ೦! 17೮ 070/1೦05 0010/15 ೩5 
500/೧ 1೧ಡ೧೧೦೫ಟ1೦1. ಗಿ೦ 1೧೦ 1711811/65 ೧೩: 1101606 0೦೦೮ 1950115, 1765 58775 (೦೬1೮ 0ಆ ೦೦೧/೧೬66 7600/ 176 ೧೦೪೫/ 19716 0010/ 
2013 - 2018, 1೧ 80118010 ೧7001110810೧6 


೮೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ಭಾಗ೧ 





(8) 


56701767170 0! 7616 '/811ಆ 0೧೩/೧ ಗ೦/1೦5: 


(1) 


(1) 


(1) 


(/1) 


(11೧000 (68/7812 15 1/೦/0/ 51070 1೧ 0೩1779೧070, 176 0೦10) 100೦೬566 ೦೧ 17ಅ ೮೬೩! ೩೦07೦೩೦೧ ೦! 69%61007761 
1.6 5[67೧01767170 ೦! 970910 181೮ ೦೧೩0 8೦0/15 ೩೧೦ 11 17155170 9೩05 1೧ ೦೦೫0೧7೦ 176 1೩01165 10 ೫೩1೬೦ 
0೧೫/೧ ೩೦೪11೦5. 1೧ ೦1೮೦/ 10 6೦ 50, 7%1ಆ ೧೦॥೦/ 1೦೦೬5೦೦ ೦೧ 51767017601೧0 ೩೧೮ 9೧087೦1೧70 ೦೩0೩೦॥/ ೦1 ೫ 1೧೮ 
6556708! ೫೩1೮ ೦೧೩/೧7 ೩೦ 11೦5 500೧ ೩5 5017/17೧0, 1ಗ/೦೩/17೦ (1876100077 & 7೦/೦/೦೦77) 170116170 0/6 10017 
೩೦೪11೦5, (6೧11೧0, ೧/೦೦೦551೧70, 5೩17797070, 7600/10೩8 67165 ೩೧೮ ೦176 500/0170 ೩೧೦॥1೩೧/ ೩೦1೦5 
17016170 767016 !/801170// 118701801೧0 
2ಟ೬/ಗ/0 176 0010) 606, 176 17೪65776715 ೦19 0/೦೦ 11 ೩1 ೧705! ೩1 176 80 56010019 ೦1! 767016 1೧ 10177 01 
6716 7೩//6, 11008 0/0|6015, 17100/8160 ೧15 ೩೧೮ 1/51/6 0/15. ೮೩0೦೩೦11೦5 ೧2/6 0೦೦೧ ೦೦೩1೦೮ ೩೦/೦55 17೦ 
19716 ೩10೮ ೦೧೩/೧; 00/01೦7 50819 ೩೧೮ ಅ೦೦5)/91೦77 15 0/೧೩! ೧85 0೦೦೧ ೫೦1೦ 10 811/೩೦! 18/06 10716 ೧15 1೧ 0170 
1೩6110781)/ 51/07೧0 518195 1/6 [1878/851೩ & ೦೬]೩/೩1 
6 50170170 56010! 1೧ 17೮ 51816 85 ೦೬1೦ $510೧0 ೩ ೦೧೮ ೦1೧! 1೧ 0776, 17/೦೬00 17ಅ ೦೦೦6/೩/ಆ 501771೧0 
56010/ 177115 ೩11೩೧೦೨7767. 0೮1176, 176 56010 ೩5 1೧೦55೦೦ 1/8/1005 6111001105 ೩೧೦ 17 ೧7115 ೧೩೮ 10 61೧01 
51 60/೧ ೦ ೫೦/ ಟ೧60/ ೩1೦5 ೦೦೧51/೩115. 11 ೦/೮೦/ 10 01೦77016 17ಅ 0೦॥- 06170 ೦1! 17೮ ೦೦೦9/೩1/ಆ 560101 
50177170 1715, 5000೦1 ೫(೦ಟ್ರ೮ 0ಅ ॥10/1606 17/0000 17೮ಆ ॥010/ 1೧70೬00೧ ೩ 5060181 "501೧7170 560101 
೧8011181100 7೩೦/೩೦೮' 10/ 8000 501೧೧1೧0 ೧7115 ೦೧ ೦7೦೩0೦೧ ೦1 ೧70600/7 17೩70180170 ೦೩0೩೦11೦5. ಗ ೧016 ೦೧ 
176 50177170 56010, 15 0/0016775 ೩೧೦ 17 506018 ೧೮೦೧೫/1(೩[10೧ 7೩೦/೩೦ 10/ 50177170 56010/ 070೦0೦5606 15 ೩5 
570% 1೧ ಓ೧೦೬ಟ1೦2 
76 0೦೦ 10೦17 56010 ೫೦1೮ ಅ 5800001006 ೩೧೮ 57670176೧66 11. ೦/೮೦/ 10. 7700017176 01060000 
1901070100195, 5000 175 170/ 8/೮ ೩೦1೮ 10 5ಟ001// 00೦೮ ೦೬೩॥/ (80/05 1೧ 07ಆ 7601/66 ೮೬೩೧1೬77. 1೩೧61007 
56010/ 17 (68/78188 85 0೦೦೧ ೫01ಅ 10 ೦೦೩1೮ 50075 $107೧0 9900/80110೩| 1761081015 ಅ5/00181)/ 1೧ 51 5೩7೦೦5 
೩೧೮ 11801107೩1 ೧೩76010007 58/665 ೩೧೮ 6೮/6855 ೧78ಗಜ. 1100001, ೮೮೮ 10 176 100/ 1೦೪೦15 ೦1 ೧706017178100, 
೩/೩180110/ ೦1 ೦/60! 17 (6೦1/66 ೦೩೧71೬77 ೩೧೦ ೧78/6180110/ ೦1 0೦೮೬೦೨, 18೩7610೦175 560107 ೫/೦೮ ೧೦೦6 10 06 
50/0166 1೧ 6೧೧೩/೦17೦ 1%110/ 177000 17ಅ ೧೦ ೦10). 5060110 17107/671075 101 176 ೧೩೧೦1೦೦೧ 56010 10 06 
500/0166 ೧00/ 17ಅ ೧೦೪/ ೦10) ೩೮ ೩5 10100/5: 

(೩೫ 0೦/66! (1706 0೮೩01೩ 5೬0610)/ 


(00) 171665! 5೬0610/ 

(00) 00170700 111001 6817767! ೧1೩/1 

(66 0೩0೩೦1 / 810170 500011 1೦ 1/21/0170, ಔ1/810170 & ೧೦೮೬೦! 01/619110810೧ 
| 


1೧ & 5॥॥ 000-0186810೧ 


೦/ 1೧6 0ಟ[೦5೦9 ೦1 5೨ಟ೦00೦11 10 0176 ೩೧6 1೦೦07೫ 5೦೦1೦ , 5% ೦1 1೧ 10181! 018೧7೧6 ೦ಟ॥೩)/ ೫11! ಏಂ 
6೩[7781/06 601170 176 ॥೦110)/ 2೦1106 


11010: 15 ೦! ೮81೦, 16 5೦/17/7790! ೦! 1(0/7818/8, 110001 61911101 ೨೦೦!೦/ ೨೦೧೮17೨೨, 5181ಅ 5೦1೦/77೦5 ೩೧೦ ೦೦೧0೩! 
50101755 0/11 80/1೦/181೦ 0೦0615 (80/010%(1778191/ 9. 125 - 9. 175 ೦1೦1೨೨, 091 8೧೧೦7) ೦೦೧0೧೦೦೨ 10 
5000೦01 17 0೦0/೦1 1೦೦೧) 8೧೮ ೧87610೦೦೧7) 5೨೦1೦ 0೧115 1೧ 175 07೦10801250 5601015. 7/79 0೮0೨1೩7/ 01೦/10೧5 
17806 07091 /811005 5010/7765 816 85 ೨೧0/7 17 ಓ1797%0193. 710 7೦॥/ 19111೦ ೦೦/೦ ೫!!! ೦೦೧0೧೬೮ 10 ೨೬೦೦೦ಗೆ 
176 00೦1 10017 8೧0 176 1870100೦17 0೧115 ೦/೦/ 8೧೮ 8೦/೮ 1056 ೦೦೩)/ 


೧೦೦೮955170 09170 175 (೦೩೦೨! ॥೧॥ 1೧ 1೧೮ 1971ಆ 1೩11೮ ೦೧೩/೧, 176 1891 0010) ೩5 0೦೦೧ ೩೦16 10 ೩೩೦1 ೧115 
10೧ 0100೦566 01೦೦೮55170 ೩5 ೩೧ 1೧1607೩! 0೩ಗ ೦! 176 ೧7870180100 561 0. 776 06/7/7601 ೦1 62/೧818 
೦1೮ ೦೦೧01೬೮ 10 500001 ಏ/0]601 100೦5815 ೫/10 ೦7೦೩1೮ 5600 1೧15018! 01೦೦೮55170 ೦೩೦೩೦11೦95 101 1701 1೧- 
055 ೦೦೧50770000. 5601/10 01೦೦೨551೧70 1೦0೦5೩16 ॥/ 0೮ ೦೦೧5169166 6009170170 0೦0 17೮ ೧769115 ೩೧೦ 
1085101/ ೦1 56110 0 5೬0/0 ॥10]ಅ0195 1೧ 17೦ 5181 [೧ ೩೮೦೦೬೩1೦ 5ಟ000ಗ 

೩17767೧070 560101 85 ೪/॥765566 ೩ 0100/10 1೧ 17/650776015 1೧ 07ಆ 51816 ೩೧7೮ ೧೩5 ೧೦! 5೦೦೧ ೩೧)/ 510/6೮0೧. 
೮೩೩೦ )/ 17 0೩/೧7೮೧0೧೦ ೧೩5 0೦೧೦ 0 ೮/850081/. 76/6 ೩೮ ೩೦/0/೦7177816)/ 6500 ಟ/115 (1೩/06, 1061೧7 ೩೧೮ 
5/78) ೫ ೦1೦೩೧71760 ೩೧೮ 0೧೦1೦೩೧1760 10/0 ೫7 ೩ 01956706 1೧ 20 61611015 ೩೦7೦55 1೧7೮ 51816. ೦೩/೧791 500101 
8೨5 176 00197181 10 917010) ೧70/6 ೧17001 01 90019 

6 ೧೦೪/ 0010) ೦೬1೮ ೦೦೧0/೧೮ 10 10100/ ೩ ೮೩! ೩೦0/೦೩೦೧ ೦! 6೦%61೦0/77611 1.6. 51767017610 ೦! 950೧0 ೫೩೫೬೦ 
07817 ೩೦1/11೦5, 08ಗ1೦೮1೩/ 1೧7 5017170, ೦೦೩೧1266 ೩೧೮ ಟ೧-010871266 '/6811೧0 (೧೦೪/೦ ಓ೦೦೧7 ೩೧೮ 
13೧7610077 ೨೦೦1೦!) ೩೧೮ 71೦೦೦೨5೨170, 1೦! 111೧0 17 0೩೦5 ೩೧೮ ೦೩0/0 18೦1165 107 1೩16 ೦೧೩/೧ ೩೦/೦5 


ಓಂ (0172103 0೧25 1810ಅ ೦೦0೦೧ 0100/1780 0೦115, ೩೧೮ ೧ಟ೧710೦/ ೦! 0೩773೦೧070 ಟ೧115, ೦೩0111೧0 1೧೮ ೪೩1೬೦ 
೩6611100, ೩! ೦೩೦೧ ೨1309, 11017 1107 10೦ 09೩77367೧1, ಏ)/ 1051601170 1918100 ೩೦0೪1105 ೪/11 1೧೦ 51816, ೫1 ಏಂ 076 
011776 10೦೮೨ ೦1 1715 107016 0110) 


600/7108 707166: 


ಡಿ.0೩ 11017 176 0180107೩ 1070165, 0೦10)/ 185 |! 5060181 17/೪9! ೦೧ 1600/710೩ 197165 560101 ೫೧10೧ 15 ೦೦೧5166766 10 06 
೦೧೦ ೦! 1೧೮ ೧7೩೦! 9೧75/0170 5501079 1೧ 19716 18115 ೦೧೩/7. 1711೦517765 ೫/೦ ೧೩. 1480 ೦೦/95 ೧8% 0೦೦/0 0/00 17 
19017108! 197105 ೮೬1/0 179 7೦॥೦/ 09106 2008-2013. ೧೦೩21೧0 17ಅ 17308/70೦5 ೩೧೮ 0100/ ೦19718 ೦! 760೧010೩ 


ಭಾಗ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ೮೭೧ 





(6) 


767616 1700610/ 1೧ 176 1/೦೩/6 10 ೦೦776, 17ಅ 1011 0೦೦೧71೧0 0010/ ೫ 1005 ೦೧ 07016170 5ಟ000ಗ! 10 176 /೦೧॥೬/95 1೧ 
19017108! 1070195 560101 


6007೩0110೩ 0156/9100 ೦1 011೮ & ೩177911 ೧15: 


(ಗ) 


(1) 


(1) 


(1) 


17 ೦7೮೦/ 10 (90006 160107೩! 1710818709 ೩೧೮ ॥/0೦೧7016 67701017001 1೧ 17೮ 0೩೦/೧೩1೮ ೩೮೩5 ೦! 176 51819, 17೦ 
0010/ 1೦೦೬5೦೦ ೦೧ 9900/೩0710೩! 6180919107 ೦1 17ಅ 19701 ೩೧೮ 9೩/7767! ೬೧115 1೧ 10071106 (601005. 76 5180 
35 ೦185511100 1೧10 17/66 70055, 69061701೧0 ೦೧ 17 ೮60/769 ೦1 08೦॥/೩/೮755 ೦1 176 6191/1015 / 18109 

[100೩ 0/0|ಅ೦15 ೩೧೮ 011610/ 0೩5೮೮ 7೩/6 ೧೩/೮ 0೦೦೧ 6೮9%610066 1೧ 1/೩/1009 ೩/15 ೦! 17ಆ 5೭೫6 170161೧0 176 
171ಅ/10/ ೩೦೩5 500೧ ೩5 511/7008, 118/08, ಔ1|೩0೦ಟ/, 11855807, 10೩/೦೩, 20೦೮0೩1೩0೬! ೩೧೮ 8018// 

76 ಆ೦%6/7/77601 ೦1 (08178188 (6೦) 1೧/0000 176 208/1776! ೦ 11870100775 ೩೧೮ 7600195 (೧1&7) 1801118106 
176 1710167757181107 ೦! 17೦56 ॥/0|9015 ಟ೧660/ 7716 7೦॥೦/ (50/೩/೧೫೩/೩511೩ [10171-2008-13) 

776 10170017170 0010/ ೫೦೬೮ 1೦೦ ೩! ೮6೦೦೧೦95170 0೦/೦೦/೩0೦೧ 1171115 ೩೧೮ ೦1)/ !/0710108 ೮೦೬೧೦॥ 1/07 
1೧605118! 60%91೦07760! ೩೧೮ 10516/ 17೮ 58176 ೦೮15166 5000 ॥1711[5 


111780೧ 6500/09 0%6100/7601: 


(1) 


(1) 


೦॥76/ 1೧೩೧ 176 0/)/5108 1711350101016 178! 15 (6೦೬16೮ 10/ 176 ೮9110077601 ೦1 19716 1760517/, 2/೩1೩0110/ 01 
5(01006 ೧787/00/0/ 15 ೦5567181. 11 ೦/೮೦/ 1೦ ೩೦೮/೮೦55 176 5(0| 7718700001 19೦1೦779೧15 110೧7 176 176510, 
760೩ಗ176// ೦! 11870100076 & 670165, ಟ೧6೦0/ 17ಅ |010/, 50/0106 976110 ೩೧೮ ೧೦% 118171೧0 17500/10೧5 10 
0181೧ ೩೧೮ 018೦೮ ೧6770100606 )/೦ಟ[೧ 1೧ 1೧೮ 51816. ಗಿ150, 176 01೦೦೮55 ೦1 060170 176 5115 0೩೦ ೫ 06 
51970767606 0)/ 10110170 09॥/ 17501/1107೩1 1೧/8095, ೦೦೩0೧೦ ೩ 090೦೦೮ ॥೦೦| ೦! 01817676 0)/ ೦೦೧೮೬೦0೧0೦ 
7817170 01! 7/8/7619 ೩೧೦ 176 ಗಿ೨5೦55/7707! &೦೦/11೦೩0೦೧ 01೦೦೦55 10 975016 176 ೦೬೩॥॥/ ೦! 1181೧170 0100/87. 
6 ೧೦॥೦/ 18೩/06106 10 09೧51816 5 18/೧ 617010)/7760/ ೦00೦೬೧11೦5 

70161016 176 ॥010/ 80000106 5॥॥| 70%/610077601 1711811105. ಟ700/ 176 7೦॥೦)/, ೩0/0/೦717816)/ 3 18೧5 
61701077601 ೦00೦೬/1165 (61/601 & 1701/601) 12/6 0೦೦೧ ೦1೦೩1೦೮ 1 176 ೩/೦5 0೩ ೦! 17೮ 51816. ೦೪೮/7176 
೦1 (08178188 17/೦0/೩೦೮5 51 6೦೫೦1೦17901 1೧11811/65 ಟ೧60/ 176 7೦॥೦)/ 081760 1.17 18೧ 0676101865 


17185110116 2೮%೦1೦0/7601: 


(1) 


(1) 


7೪1೧0 176 ॥ಂ10/ |91106, 171/851100ಟ/6 6೮%1೦೦/77601 178! ೩/೦ 19೦16೮ 10/ 17೦ 0118 10 0ಅ 000೩॥/ 
0೦070911/ಆ ೩೧೮ ೧756! 17೮ 900: ೦೦070118105 ೧8/6 069/೧ 50000106 0)/ 176 50೫6/7779 177000 01೬610 
085606 76716 ೧೩//66, 100೩ ೧/೦]9015 ೩೧೮ ೮೯7೧8 010. 11081 01 176 1೧//851/001೬/6 60%6100/7611 8/6 ೧೩00೮೧೦೮ 
[೧ 1716018160 197116 0೦೮೬೦0೦೧ 18011105 

೧00/ 1715 ೮೦೪೫1೦1790! 51/8160), 70701 [೩/5 ೩೧೦ 11008 7/೦|9೦1 ೫೦/6 50! ೦ 8೫! 1೩1೦೮5 10೦೩1೦೧5 17 (೧೮ 
51816 50/0 85 8! 88708೦76 ೧/೩, ಆಟ108/0೩, ಔ180ಟ/, ಔ8618//, 1185580೧, 51177008, 11870/೩ ೩೧೮ !//5016 


0೩)೩೦॥/ 8161೧0: 


(ಗ) 


(1) 


ಓಿ0೩/ 11017 ೮9%೦1೦07760/ ೦! ೧೩/೮ 171/851100೬/6 107 176 197016 ೩೧೮ 0೩/7390! 560101, 17 0010 ೩150 500066 

176 176051೧/ ೪/7 5೦6/1715 1781೧)/ 101 17೦ ೦೪೦/೩॥ ೦೩0೩೦॥)/ 0೬16170 ಐಟ10೦565 

08)೩೦॥/ 0110170 1೧1180/ಅ5 ೫/೦1 001೮90 ೦೧ ೩ ೦೦1೦0/17೮೮ ೩515 5೦ ೩5 10 ೦೦0೩/೧7 6೦೦೧೦771೦5 01 508/9. 

(೦8)೩೦॥)/ 010170 1೧118165 1೧೫! 0/66 500006 ೮೬/0 179 0010/ 061106 ೫9/6 ೩5 10100/5: 

(88) 71907676019 20%61001779೧1 ೧೦೦7೩೧ (೧೦೧): ೯೧೧೩ ೦/೮ ೦/೦೩೧1766೮ 0)/ 29081760! 01 
[1೩70100775 & 7607195, €೦೪೮/7776೧! ೦1. (48/೧818/08 10 81181೧ ೩ ೦೦೧51601801 0100 ೩೧೮ 
60%610007601 1೧ 17೮ 5/78 ೩೧೮ 11001017 01010/5909 (51/0) 560101 17/0೬00 6977910170 91101971 
61160767609. 76 0/೦0/8775 010%/166 176 0೩51೦ ೧೦೪/೮೮೦೮ ೦೧ 601/6016/76015010 ೦೬೩11೦5, ೫/೧ 
6170178515 ೦೧ 515 ೩೧೮ 0918/1೦0/9, 10 17ಅ 977510170 9೧179016700/6 ೩೦೩೧1 1೦೧7 61550717810 17೦ 
0676115 ೦! 176 16716 ೦1೦) ೩೧6 ೦7೦೩/70 ೫೫1೩/೦೧೮55 ೦೧ 190೧/710೩ 0೩ ೦! 167016 560101. ಓಗಿ ೩5 
00760196 1೧ ೩ 17೮ 30 61901016 ೦1 176 5181 ೩೧೮ ೩001/0೦7178160/ 900 ಅ01/60/676ಟ15 ೫೦1೦ 
06761166 

(00) ೩೧1೧0 ೦! 7/81/7619 (107): ಔ0೩ಗ/7601 ೦1 118೧0100775 & 70195, ೦1/7/79೧1 ೦! (08/7818, 
10177018166 ೩೧೮ ೦೦೧೮೬೦1೮೦೮ (೩17170 ೦! 7/೩/೧೦15 (701) 010೦0/8777795 ೩೦/೦೩55 176 51816 (೫ 
1801118166 17 677೩/70170 (೧ ೩೦॥1/ ೦! 11817615 10 ೦೦೧೮೬೦! 170 11817170 0೦0/೩/777765 

(00) 1೧16/78110೧೩1 71806 500/6/ 5೧101107೧5: 50101777671 ೦1 (48/7818 08110108106 1೧ 1೩/1೦೬5 
೧81೦೧೩ ೩೧೮ 1710178108 181/6 ೩೧7೦ 11866 96710110೧5 

(66) '/೦೧451005: ಟಿ೧66/ 176 7೦॥೦/, ಔ0೩ಗ17671 ೦! 118೧0100775 & 70105, ೩೧೮ ಆ0%01೧/7760! 01 
(8178180೩ ೦೦೧೮೬೦1೭೦೮ 500/೩! ೪/೦1%5೧೦05 10/ 176 07611 ೦! 07ಅ 1೧76೮೮5[0/. '!/೦(/46(005 ೫೦16 
0007600166 ೦೧ ೦೦07/7670677611 0 5॥॥| 7೮%೦1೦077೦೧/ ೮೧065 ೩೧೮ ೦೧ 7601/7108 76/0165 


(1177೩0೧ / 5001೩8 17610810 17100%6179015: 


17 ೦/೦೦/ 10 170/0%ಅ 176 ೧077೩0೧ / 50018 1761081095, 176 0010) ೫೦1೮ 10೦೦ ೩! 070%16170 50001 10 1760517/ ೫/೧10೧ 18/06 


6110011 51005 1೧ ೩೦೧1೮೪1೧7೦ 1770/0/6776015 17 0116170 09116! (೦41೧0 ೦೦೧೦11೦೧೨5 10 176 9770101695. 0೮೮/೩ 001100 01 


(76 170೦9೧1105 ॥/|| ೮ 01011666 ೦೧ ೩೦೧1೦೧೦ ೦೦770187095 10 176 01061765 56110/ 17685070 5000 1710/0/6779೧15 


೮೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ಭಾಗ೧ 





(6) 


(7) 


(8) 


(9) 


7600/0100 0-01೩08॥೦೧ ೦1 6೧0/6 70716/81೬6 ೦೧೫೧: 


(1) ಗಿ0೩/ 110೧7 50001 ೩೧೮ 6೧೦೦೮/೩೦೨179601 10 ೫/೩1 170170 ಟ೧60/ 179 705 01 ಆಂ೪೦/7/70601 ೦1 1761೩, 176 0010 
೩150 07011606 ೦೩011೩ 50610) 10 00೩೦1೧0 176 1600/0100)/, ೮೩/0/ 1051170 9೦೬1277615 91೦. ೩5 ೩೧ ೩೮೮11೦೧೩ 
17060110 10 176 1760910/ 10 ೧7066/7126 17617 0೦೮೬೦0೦೧ 160೧710೬65 

(1) 600/0100) ಟ0-078081೦೧ 17 17೮ 9೧0/ಅ ೫೩೦ ೦೧೩/೧ ೧೩5 0೦೧೮ 97600೧67181)/ ೧10೧6/ ಟ೧೮೮೦/ 176 0010) 09106. 
171/೦517760715 ೧೩5 0೦೦/೧ 177೩06 1೧ 1೦೦೧/೦1೦0) ಟ0-6/8681100೧ ೩೧೮ ೧70061716170 17ಆ 006೬೦1೦೧ 18011105. 7056 
1801111816 176 ೧115 10 9000// 0೦೦೮6 ೩5 | 17 77೩/40! 81876816 ೩೧ 1೧ 76೦166 ೦೬೩೧೬77 

(1) 17 ೦7೮೦! ೦/೦೩೭೦ 8೪೩/೦೧೦55 ೦೧ 176 18166! 1607/70100)/ 17 17೮ 500101, 0908/1776 ೦! 11870100735 ೩೧೦ 767165 
೦10೩/೧1760 ಗ 1/00/೩775 ೩೦/೦೨55 176 51816 10/ 17೮ 6೧116016769 


11 ೦/೮6/ 1೦ ೩೮೮/೮595 176 ೩16 ೦೧೩/75 ೦1 16716, 176 7೦1೦ ೧8೩೮ ೦೦೦7೮೮ ೩1 1೧೮ ೩೦11೦5 ೩೧೮ ೩॥ 176 ೦॥76/ ೩೧0118// ೩೦11೦೨. 7೧0 
೧010%/ 6750/60 1೧೩! ೩॥ ೫/೦೩(೧೮೦55೦5, ೩5 9760/9606 0)/ 17೮ 1760617/ ೧೩/ಅ 0೦೦೧ 1800 1710 ೩೦೦೦೮೧1 101 07016170 5000ಗ. 51೧09 
176 19500056 1/017 176 176051/ 8/6 0೦೦೧ 0೦೦೮ ೩೧೮ 97೩ 911೦15 ೧೩/೮ 10 09 0160 1೧, 17೮ ೧೦೪/ ೧೦1೦ ೪/1 ೦೦೧0೧೬೮ ॥/(೧ (೧೮ 
10005 8೩/೦೩೨5 ೦11716/0೧1075 


01೬5101 823566 0೦೪೦1೦07071 5112160) 


(8) 


(0) 


6 ೦19101 08566 60%61೦0/760 15 ೩೧ ೩1-೮೧೦೦/7|೩551೧7೦ ೩೦01೦೩೦೧, ೫1೧10೧ ೦೧೮೦೫೩/೦/9 10 0101166 500001 10 176 ೧15 
17 176 56010/ ೦೦1೦1161)/. 15 ೩೦01೦೩೦ 70115 17೮ 1೧00617/ ೩5 ೩ ೫೧೦1 181೧0/ 1೧೩೧ 010/16170 6150615606 0೧6115 


6 ೦115101 69೫61೦17901 ೧7000! 15 ೩೫/7760 ೩1 ೩೦೧1೦೪1೧70 ೦೦॥೦೦॥/ಅ 91101070165 1೧ 6೩೦೧ ೦! 1೧೮ ಓ0)/ 1800! ೦1 1761 0517655 
101 110೧7 0/0%1910ಗ ೦! 7706017 ॥0)/510೩! ೩7೮ 500181 1711೩511000/6, 01 500/0170 ೦! (20/ ೧781011819, 0/00೦೮/61760/ 01 
7706017. 1600/0100) ೩೧೮ 9001077601, 17500/10೧೩ 1178/0170 500001. ೩೧೮ ೩೦೦೮55 10 ೦10೩7೧1766 60779500 ೩೧೮ 
1716781108! ೧18/4015 10 177010179700 ೧7066177 ೧787೧018010೬/170 ೩೧೦ 11806 018೦1೦95 ೩೧೮ ೩೦ 5ಟ11೫01ಆ 6೧10೧77601೩ 
0101500100 ೧776850765. 176 ೧66/)/170 ೦೦]೦೦॥1ಅ ೦1 17೮ 17110110 15 10 ೦5110೧ 51/6 ೦೧ ೩ 1೨೪೦! 01೫/170 11616 ೫॥7 18/06 
012/ಅ19 ೪/11 (618171೧0 171! 1150110/ ೩5 1761/160೩! 051೧765505 


6 ೦11516/9 || 0೮ ೦1೩೧176೮ / 6೮೦೪61೦0೮೮ 1೧ ೩ ೧1೩೧/6/ 500 17೩1 ೩ 07೦೬0 ೦1 ೦೧1೦0/6715 ೫/೧೦ 0೦೮೬೦೮ ೩೧೮ 561 ೩ 
೩/06 ೦! 1618196 ೦/ ೦೦07)19776718// ೦೮೬೦05 ೩೧೮, 17೬5, 18೦೮ ೦೦೧777೦೧ ೦೧೩17೦೨5 ೩೧೮ ೦0೦೧11೮5, ೦೦೧7೮ 10091701 
11 ೩ 11೦/ 1೦ ೩೦೧1೦೪೮ ೦೦॥೦೦/11/ 91101070/ ೩೧೮ ಐ6/61/816 ೧78/6015 09)/೦೧0 (೧61 1701/1608! 76೩೦೧. ಟಗ/7೮/ 176 ೦1೬51619 
| 0೮ 60%61೦0೦೦ ೩5 061 17೮ 01661/7595 50110 50೧0176 101 17160/8160 767016 ೧೩/4 (517೧), ಓ೧60/ [/1೧151/ ೦! 607165, 
06/7/1760 01 17618 


500೦11 10 5715070 01೬5॥೦7೨/ 8೦೫/೧ 11016 ೮1೬5101 7೦೪೦1೦077೦೧ 


(೩) 
(0) 
(0) 


(6) 


ಡಿ. ೦119101 08560 60%91೦0/77671 51/8160) 15 0/೦0೦560 10 0ಅ ೩೮೩)1೮೮ 10/ 176 ೮65070 17೦0511೩ ೦518195 ೧8/1೧0 19716 
0೧115, 17 176 51816. 7656 ೧115 13/ 0610/0 10 80 8601019 ೦! (7೮ ೫೩1೬೦ ೦೧೩/೧ ೦/ ೩೧ 1೧150781906 16716 ೧1 

76 ೦0]900/6 15 10 ೦೦೧0/7೦ 176 50518178016 0100/17 ೦1 176 56010 ೩೧೮ 00೦/776 1೧1017810781/ ೦೦೧7೦111 17/0007 
9608075100 ೦1 160೧/70100/ ಟ0-01868100 

55೦೦1೩0೦೧5 ೦೦1೮ 0ಅ 1017760 ೪/೧ 707016 ಟಿ1(5 17 17೮ ೮65070 1765118 ೦518165 ೦/ ೦೮೭5166 10 ೩00/೦೩೦೧ 176 56 
€0%6/7/77601 10/ 1170170 01 5060110 ೦೦171700 1೧//85110010/6 5000೧ ೩5 ೦೯7 010. ೩೧೮ ೦೦771700 ೩೧7೦೧71105 ೫೧10೧ ೩/೦ 
0೬1/61)/ ೧೦! ೩/೩॥1೩೦1೦ 

5816 5೦%6/೧179೧1 77ಏ/ ೩೫5೦ 0701೮6 11೧6170 10/ ೮೦೪೮1೦)1೧0 501 1೧15 10/ 17೦ 0೧15 1೧ 17೮ 17609118 ೨51816 ೩೧೦ 
೧08/0)/ 1. 7056 501 170015 ೧780/06 0/0೦%೫1೮೦೮ 1೧ 076 10/77 ೦1 5 ೮೦೫61೦07707 1781460/0/ 0೩7೧೮1೧0 ೩೧೮ ೦೩0೩೦[/ 
0016170. 716 ೩550018100 ಗ78)/ ೦೩/೧/ 176 ೦0೦1೩0೦೧75 ೩೧೦ ೧781716೧8706 ೩೦/11೦5 ೦1! 17556 ೦೦೧777೦೧ ೩೧77೦೧11೦5 


`680)/73866 ೦೩/7767 560101 


(8) 


(0) 


16 1891 51806 ೦! 176 1016 181೬೦ ೦೧೩/೧ 15 176 (೦೩0)/೧1866 0೩/7760! 560101, ೫/೧೦10 176 ೧161777 ೩116 ೩೮೮1೦೧ 18/05 
018೦. 16 0೩/7760! 560101 15 10/ ೦೩011೩1 1೧10೧51/ಆ ೩೧೮ 11071/ 18೩0೦೮/ 17107೧51/6. 2/0 1706 189! 010) 06106 1! ೧೩5 
0660 9760607056 178! ೦/೦// ೦೧೦ 18/0೧ 17/651776/1 17 1೧೮ 0೩/7760! 56010/ ೦98105 8೩/೦೮೧೦ 2-3 |೦05. 116 176910/ ೧೩5 ೩ 
'೦1787-110701/ 6೧7010)/೧760! ೦1೦೧1೩೦೧ ೩೧೮ 0/0/1605 977010)/೧76/! 10 1೩/06 ೧077001 ೦! 11೦1700. 7115 56010/ ೦೩೧ ೩೦ 
010166 917010)/7001 10 1/೩1 ೦/೦/5, ೩5 1 ೮೦೮5 ೧೦! ೧೦೦೮ $5000150081006 50 5615. (08/7810, ೦೨0೦೦1೩1/ 8870%0[6, 
೩5 ೩ 511070 98/7760! 17೮517/ 51709 10೧0 1176. 76 0೩/7760! ೬೧15 ೦1 88708016 ೩/6 0106೬೦0170 078/0/, ೫೦/೦೧ 
1800 08500 1857100 0೩17797105. 70/6 ೩7೮ ೩೦೦೬! 15,000 1760177 10 010 1೧15 1೧ ಔ88/7081೦76 ೩೧೮ ೧೧7001 ೦! 5೧781 ೬೧15 
17 ೩೧೮ ೩7೦೬೧೮ 887081೦6 ೩೧೮ ೧618// 

51೧06 0715 56010/ ೩5 ೦10718! 1೦ ೦೧೦೩1೮ ೧೦% 917010)/7700/ ೦0೦೬/1165, 10170017170 0೦10) ೪/1 ೦೦೧೧೬೦ 10 (6100776 
17651776015 1೧ 1೦೩೦)/೧7೩೮೦ 08/7391 560101 


17600/1081 70116 


(8) 


(0) 


17 1761೩, 1೧೮ 1/8116-86000 19716 1700617/ 15 ೦೦॥೮೦0/೦// 010೬060 1710 ೩ 517019 56010/ ೦೦07/700// 7610/66 ೩5 190೧710೩ 
197169. 115 56010/ 67007708555 110/6 1710 170091೧/ ೦೮೬೦15. 176187 16011081 107195 1760610/ 15 ೧೩5೦೦೧! ೩೧೦ ೧10/)/ 
1180776೧166 

ಓಂ 001 |/1೧151// ೦1 107165, 06/7/7601 ೦1 17618 176 ೧78/0! 5126 ೦1 1600೧/7108 107165 17 1761೩ 15 ೦507781006 ೩1 ಗ. 
63,202 0೦/೦/ಅ ೮೬0/70 17ಅ /9೩/ 2011-12 ೧10೧ ೧೩5 0೦/೧ 1077 ೧೩. 41,756 ೦/೦/ಅ 1೧ 1೧೮ /98/ 2007-08 ೧ ೩೧೧೮೩ 
000/1 ೦! 11% 1/6೩/ ೦೧ )/೦೩/ 0೩515. ಗಿ5 001 176 5ಟ0-0/000 ೦೧ 19007108! 19716 101 1217 11/ಆ 1/98/ 018೧, 1! 15 960೨೦1೦೮ 
17೩1 1೧೮ 1600/1081 167016 1760910/ 1781/60! 5176 ॥/|॥ (0೩೦/೧ ೧೨. 1,58,540 0/೦/6 0) 17೮ 1/6೩/ 2016-17 1೧ ೩ 0100/10 1816 01 
20% 1/98/ ೦೧ )/ಅ೩/ 08515 


ಭಾಗ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ೮೭೩ 





(10) 


(11) 


600/1081 76000105 ೩೧೮ ೧೦೧-೫೦೪೦೧ 01೦೮೬೦15 ೩7೮ 0500 ೩೦/೦55 ೩ 0/೮ (8೧06 ೦! 600707711೦ ೩೦೪11೦5 500೧ ೩5 
೩0೦೬116, ೦೦೧5/೦1೦೧, ೮916706, 1೦೩೮5/710[/8)/5, 6೩775, 05011815, ೩1೦೧7೦01೦೨5, 510001101೧0, ೫೦/೩!15, ೩೦೦5೩೦೦, 
080(80170, ಟ0015160//171610/ 11/1511೧05, 50೦1 ೦೬1೦77೦715, 6೧10೧77671೩ 0101600100, ೧0೩/61705, 610. 

ಓಂ 7600/10% 707105 15 ೦೧೮ ೦1 1೧೮ 77೩,೦/ 9176101೧70 5601019 17 10611 1/810ಆ ೦೧೩/೧, 06/7/7601 ೦! (68/7೩18 15 
001170 506018 1೧7೨! ೦೧ 1607/10೩| 17105 5೦೦1೦1. (68/7೩18 ೧85 176 016718 1೦ 09೦೦೧76 176 0000೩ ೧ಟು 101 07೮ 
77870180116 ೦1160701081 10165 ೩7೮ ೧೦೧-೫೦೪೮೧0೨5, 107 10೧ 17016 15 ೩ ೧೮೦9 ೧೩೦೧೩ ೩೧೮ 1716/780೩ ೧7೩40! 


0೦60716 ೦1 52೭09167೧06 101 7071165 / 7600/1081 7071105 


(8) 


'//1೧ 176 ೦೧೩೧೦೮ 1೧ 17ಅ 179೧0 1೧ 19701 560101 ೩೧೮ 10೦0೧/10೩| 107015 00176 ೩ ೧೦೪/೦೮೦೮ 0೩566 (9508/00 ೦೦0೧166 
1೧7051)/ 176/6 15 ೩ ೧೦೮೮ 10/ ೮೦೧116 01 50616706 107 106165. ಗಿ. ೮೦೧॥76 01 60616006 10/ 107165 ॥॥ 0೦ 5000 11 17೦ 
51816 1೧ ೦೦-೦೮/೩॥/ಆ ೩11೩೧೦೮77೦೧ ೫1೧ ೦%೦/೧7700೧! ೦! (62/7೩1೩ ೩5 176 1086 0೩17೦ ೮ಟ॥/ 5000006 0)/ ೦1೧೦/ 
17511105 ೧೩/1೧70 15೦೬1೦5 ೦೩0೩೦/)/ 800೧ ೩5 801708) 67105 ೧೦5೦೩/೦೧ 550018100೧ (೧7/) ೦ ೩೧) 1೦೩೦1೧೦ 190೧೧10 
17511100 ೦1 17೮ 51816. 76 ೮೧1/9 ೦1 00616706 ॥/|॥| 00 1060 0)/ 17೮ 51816 50/7/7790 

೩105 ೩೦/11೦5 ೫೧100 | 0೮ ೧೮೮೩೦೧ 0)/ 7೮ ೮೦೧09 ೦1 ೧0616009 ೩16: 


(1) ೧568/00 & 00%610077911 

(1) 11178೧ 6500/09 29161007761 

(111) 765170 ೩೧೦ ೩1೩೦೧ ೦01 070106 
(1/) `600/108| 501//095 ೩೧೮ 0೦೧5ಟ॥೩೧೦/ 
(1/) 17511176೧18100 

(1) 17008100 ೮೦೧0೦ 

(11) ೧0108100 ೦! 176051)/ ]0/7815 


16 ೦೦೧71/6 ೫ ೩5519! 176 1787018010/019 11 6961೦017601 ೦1 51870816 1600/108! 197116 7೦೮೦15 ೩೧೮ ೬50/5 17 ೩೮೦0070 
176 160೧/7108 1011 0/06೬೦15 1೧ 17 ೧705! 50161110 ೩). 776 0೦೩ 15 1೦ ಅ೧೧೩/೧೦೨ 17ಅ ೧೦೫/೦೮೦೦ 0೩56 1೧ ೦೦೧10೦51105 
171000 ೧೩೦ ೩೧೮ 1/೩/೧1೧0. ೧೩೦೭ 109015 ೪/॥ ೮ ೧೮೦/2೩೦೧ 17 176 11616 10/ 69610017001 01 1600೧/7108 1016 10165 
(೧೫೭೬[೩ & ೨)/೧17೦॥೦ 110765), 6೮೦೪೦1೦17೦1! ೦1 ೦೪೦೧ ೩೧೮ ೧೦೧7/೦೦೧7 0೦೮೬೦15, 19೦೧/7೦1೦61೦೩// 068166 ೧7871೩00೬10 
0೦೦೮55, 69910೧ ೩೧೮ 1950/70 1801165 610. 

೮/16 ೦1 0೦616709 ೫/೦6 ಏ18)/ ೩೧ 1೧511776718 1019 1೧ ೮651007 ೮9%61೦07760/! ೩೧7೮ 10760851170 185100೧ 116766 1೧ 16716 
560101. 1! ೦1೮ 010/1೮ ೩551651805 1೧ ೦1೦೩೧17170 ೦650005 ೩೧೮ 118171೧0 07೦0/8175 ೩೧೮ 1೫೦೮1೮ ೩15೦ 010/16೮6 611000 
77671070 5ಟ000ಗ 017 1760917/ 0೦೦/15 ೦೧ ೩೦೧1೦೪1೧70 19೦೧/108| 0%0೮/156 10/ ೧0%/ 171/951015 

€೩॥॥0/ ೮ಗ/1108100 ೫ 8190೦ 0ಅ 9918019566 10 1೧7೮ 77೩7018೦110 0೦೦೮55 ೩೧೮ 17ಆ 11715700 0೦೦೮5, ೩5 0 0176 
1716178100೩! 5187081656 ॥/೧10೧ ॥/೦ಟ1೮ 67೦೦೮/೩09 9%60೦ಗ95 

170೦0೩೦೧ ೦೮೦೧1೮ ॥೪/॥ ೮ ೨518015660 17 ೦/೮೦/ 1೦ ೦೫1೩/)/26 ೧೦% 01೦೮೬೦! 69೪91೦07771 ೦೧೩೧7॥76 00೮೬೦0೦೧ ೩೧೮ 
77814600 ೩೦0/11೦5 ೦1 1600710೩! 107616 01೦೮೬೦15, !1೦%/ 17151016 ೧೩/ 01176 176 1700810೧ ೦97016 10 0106೬೦1 
69161007760 ೩೧೮ 608/0 [0100/06 10/ ೦೦771761018! 7೦೮೬೦0೦೧ 

17೦೦೩೦೧ ೦೦೧0೮ ೪/॥ /0೦%/16ಅ ೩ 6107911006 0೩50! ೦1 05176556 501/1075 10 176 5778 5[81-ಟ05, ೫೧10೧ ೧೩:೮6 000೦6 
0517655 16685, 0! ೧೦ 0೩೦೦0/೦೬೧೮ 10 9760101 176 1೦0೦510೧ ೦೦07775/0181)/. 1! ೫೦೬1೮ 010%16ಅ 119೧1೬16 50೩೦೮ ೫7 
011106 1801111105, 578/6 79500/0695 ೩೧೦ 0517055 ೧೨10//೦4 5000001, 10 ೫೦% ೦೧ 1701 16085 091016 090170 1೧10 076 ೧3೩55 
006೬0100 

6 ೮೧1/6 01 50616700 ೫/|॥| ೩150 65180190 ೩೧ 1೧10/778110೧ 071/6 10 1830111816 61556771780 ೦! 1710778100 17/0000 
5817019 97೧10115, 8೪/8167೧೦55 01೦0/8/777755, 9-10/8//, 11೮6೦ ೦೦೧16670170 ೩೧೮ 0010800೧ ೦1 00೦೦6 ೩೧೦ 0೩೦/6 ೩೧೦ 
160/0108! ೧೦೪/-7೦॥/ 10 17 7787018010/615 ೩೧೮ ೬5019 ೦! 1607/1081 19716 01೦6015 


00 7001165 


(8) 


೮೮/1671), ೦೦೧5ಟ/77616 ೩16 ೦೦೧೦೦1೧ ೩೦೦೬! 176 9711/0೧/76718! ೩೦0/11೦5. 0೦೧5017616 ೩/೮ 0೦೦೦೧71170 ೦೦೧7501005 10 
6೧11೦೧77671 110701/ 00೦೦೮5 ೩೧೮ 01610 0೦೮೬೦15 ॥/೧10೧ ೩/6 ೧0೧-100 1೧. ೧೩೬/6. 70715 10760701 10/ 6೦೦-!ಗ600/ 
006015 85 0೦೧ 976೧6000 10 700016 ೩೧೦ 008/6! 07೦೮೬೦15, 0೩1೦೮1೩1) 17056 0/0೦6೬೦15 ೫/710೧ 61/600)/ 0೦೧76 1 10 
00180! 1/1೧ 176 5/೧ 

7 19716 ೩೧೮ ೩೦/0೩/6! ೧187018010/6/5 570016 ೮೩11೩1೦ ೦೩೦೧ ೩೧೮ ೮%೦// 51306 ೦1 176 5ಟ00/0/ ೦೧೩೧ ೩೧೮ 070೦೮೬೦0೦೧ 
0೦1/೦16 0! 1761 0೦೮೬೦15 10 ೧71೧177176 1೩/1005 97/೦7/7671 ೧878166 0೦566. 710)/ 5೧0016 ಏಖ)/ 5060181 ೩6೧00 10 176 
56160100 01 6165 ೩೧೮ ೦೧೦೧71೦೩15 ॥/೧1೦೧ ೩/9 10%/ 17 10/778/601)/66 ೦೦೧1601, 1/66 17017 95101065, ೧08// ೧791815 610. 
0ಗ/108100 1೦೦೦55 ೫/೦ಟ[೮ 6೧5076 178 0100೩ 518೧608166 ೦1 ೦70೩/1೦ 0೦೮೬೦0೦೧ ೩೧೮ 1೦೦೨೦55170 ೧೫/ಅ 0೦೦೧ ೧76!. |! 
೦೮1೮ ೩17೦7110816 17 ೦೦೧7೩೧)/ ೩೧೮ 115 01೦೮೦15 ೩೧೦ 1೧076856 115 ೦/9೦10110/ 17 17161781108 ೧7೩/46! 

7010) 10 06 10೦೬5೦೮ ೦೧ ಅ6೦೦-!1೦70// ೧78/701801೬/170 ೩೧೦ 90೦-180611೧0 ೦! 1೦೮೬೦15. 51816 0೪61777760 | 0107701 
6೦೦-119701/ 180/0 ೩೧೮ ೩೦೩/6! ೧1870180100 ॥10|6015 ೫/೧100 ೦೦೧1೦/1775 10 50011081075 1816 ೦೬! ೩5 00 171617810೧೩ 
06000778 

171851100೬1 18011165 [1೧ 176 010|ಅ01 778) 1೧701106 ೫8161 5001/, 010100108೩! ೩೧6 ೦೧77110೩! 9111611 17೦೫077೦೧1 018115, 
೩116178116 919011010/ 500[165, 516817 ೩೧೮ ೦೦/7//95560 ೫-೩ 66510760 10 1701೬66 9೧೦10)/-52/170 01೦೦೦55605 

0 97000/7806 900 1970109 1೧ 176 51816, ೦101777901 ॥/|| 2101166 ೩೦೦1107೩| 1709701165 10 ೦೦11087165 00170/1170 10 
೦6118/7 5[8708/69 ೦1 ೦/0೩/710 0106೬೦1೦೧7 ೩೧೮ 0100955170 







































































೮೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ಭಾಗ೧ 
(12) 5॥೦1110 1671116 70009 17 ಔ೩300/816 ಗಿ(೩5 
(೩) 6 51816 ೦1/7/7700 ೪/1 6೦5107೧819 1೦೦೫೫1೦೧೨5 1೧ 17೦ 5181 10/ 60191007760 ೦1 5060110 1061 20765 1೧7 0೩೦/೩6 
೩1/೦೩೨5. 719 ೫/1 ೫7 100/8105 ೮೦%/61೦0/7700/ ೦1 (610080೧1 ೦೦೦5)/51617 17 10711 56010/ 17 176 6651078160 1೦೦೩1೦೧5 10 ೧೩೬೦ 
೩ 0606/ 6900701110 ೩೦/11೮5 
(0) 0 01070 1೧ 1810ಅ 17%650775015 17 07 167%1ಅ 560101 17 17ಆ 10/77 ೦! 5060110 19716 700595 1೧ 08೦/೩೮ 8೩/೦೩೨5, 50601 
1೧709701/65 ೪/| ೮ 0೦11೮೦೦ 10/ 6೦೫೮1೦077೦0 ೦ 800 [೩/45 ೩5 0|| ೩5 10 176 ೧115 ೫೧1೧ 50೧ 20765 
(0) 176 2076 ೧7ಏ/ ೩೭5೦ ೧೩/೮ ೦೦೧77700 18011165 5೦0 ೩5 1508/00 ೦೨7165 ॥/೧10೧ ಗ೧೩/ 1111701 506701760 17೧0/80೦೧ ೩೧೮ 
101/7010010೩! 69610017901 1 176 560101. 7115 || ೩೮೮ 1೩೬೦ 10/ 17 51816 ೩೧7೮ 107 176 56010/ ೩5 ೩ ॥/೧೦1೦ 
(13) 7೦1೦/ 18/0615 
(೩) 1೩10615 100/8166 17:/651770015 ೩೧೦ 17010/1760! ೮೬1/೧0 176 ೧೦1೦): 
'108/ 2013-14 2014-15 2015-16 2016-17 2017-18 0181 
17೪65177601 1002 1552 2462 2497 2487 10000 
(೧೨. 17 07೦765) 
(70101/7360 50450 76100 124300 124575 124575 500000 
(0) 560101೩ 8161 
(1೧/ಅ5[77601 1೧ ೧6. 0/೦5) 
2013-14 2014-15 2015-16 2016-17 2017-18 018! 
560101//68/ 1೧% ೯70 1೧1% ೯0 1೧1% ೯70 1೧1% ೯0 1೧1% 70 1೧1/ ೯70 
(1೩761007 2 1000 2 1000 2 1000 2 1000 2 1000 10 5000 
೧0/01/0077 50 5000 75 7500 125 12500 125 12500 125 12500 500 50000 
5017೧170 200 2600 375 5000 475 6500 475 6500 475 6500 2000 27100 
೧006556100 50 350 100 900 210 1500 220 1575 210 1575 790 5900 
0೩/೧7೦೧ 500 | 40000 | 750 | 60000 | 1250 | 100000 | 1250 | 100000 | 1250 / 100000 5000 400000 
7600/10 70% 200 1500 250 1700 400 2800 425 3000 425 3000 1700 12000 
011 1002 | 50450 | 1552 | 76100 | 2462 | 124300 | 2497 | 124575 | 2487 | 124575 | 10000 | 500000 









































(14) 
(೫) 


(0) 


06001801102 0151510೧ ೦1 17 7671116 ೩೧6 ೩177071 0೧115 


17 ೦/೮೦! 10 /ಆ೮೬೦೦ 17ಆ 1661078! 1770೩1೩೧೦೮5 ೩೧೮ 01077015 91701017671! ೩೧೦ 06/00/10 1೧ 1೧೮ 0೩೦೪/೩೮ ೩7೦೩5 ೦1! 076 
51816, 17ಆ 0010) || (೦೦೬5 ೦೧ 0900/೩0110೩ 61900/910೧ ೦1 176 19716 ೩೧೮ 08/776೧! ೧115 ೩೧೮ ೦98100೧ ೦! 5106 
61701077901 17 160೧0106 6010೧5 
76 51816 15 ೦185511006 1೧10 17766 70705 ೩5 100/5: 
(1) 7006 1: ಔ೩೦(//೩/೮ 61511005 ॥/17 016711೩ 107 16701ಅ ೩೦1/11೦5 ॥/|| 0೦ 0/0/1066 [೧ 778777 0076115 
(1) 7006 2: 10181/6)/ ೮೦೪161೦0೨೮ 8೩/6೩56 1/07 ೩ 1971ಅ ೩81೬ ೦೧೩/೧ 06/60901%6 ೩೧೮ 1೧ 61511015 ೫/1೧ 61೧0 
'/೦೧/ | ೦/ ೧೦ 16701 ೩೦0/11೦5 ೩೧೮ ಗಿ70( 1810 581 0೮ ೦185511006 ೩5 70076 2, ೫ 0೮ 0/0/6006 [7 
(78101781/ 1೦556/ 0೦7೧0115 


1016: 

(೩೩) ಓಿ| 0೧15 ೦೦೧7170 00 1೧ 176 ೮೦/0೦7೩0೦೧ 1111115 ೩೧೮ 010/ |/011010೩! ೮೦೮೧೦19 ೦1 0190100 17 70೧6 1, 
| ೮ ೦185511100 ೩5 070) ೩1೮ 17 7076 2 10170671165 ೩೧೮ ೦೦೧೦೮551೦೧ 970607510೧ 0100565 

(೧0) 8 0೧15 0೦77/೧0 00 17 176 0೦/0೦/೩100 17115 876 010/ 1/0/7100೩| ೦೦೬/7೦19 01 01911015 01 7079 2 


1! ೦೦೧೧7೪೦ 10 09! 1709೧0/ಅ5 ೩೧೮ ೦೦೧೦೦551೦೧5 6101016 ೬೧66/ 7006 2 
(111) 2006 3: || ೩1೦೩5 181೧0 17 88708/1೦16 ಟಿ/0೩/೧ 619110 ೫/7 0೦೦0೦೧ ೦1 ಗಿ70(೩| 1810 || 0೮ ೧೦! 0 0/0/0೮66 
೩0)/ ॥706001/95 ಟ೧೦0/ 176 0010/ 
(100/90, 1೧೮ 1000/10 17167/6೧1075 ೫ 0 010೫1೮೦೮ 10 5೧1/6 / ೧೦೦೦1 ೧/೦೦೧೮೧15, 15060116 ೦! ೫೧10೧ 20೧05 17೦ 
0/00೦566 1೧10೧/67೧100 ೫/೦1 ಅ 1೧10161167106 





0) 

0) 
(1) 
0) 


8/0%/711616 ೮1೬5101 70%/610077601 


00177700 11601 6817760೧! ೧1೩/೧1 & (1878/6005 '//8516 7150058 ೩೦11/ 
0೩0೩೦1 / 8೬106170 5೬0001 
ಓ೦51518706 10/ ೧೦5೦/೦೮ ೮೦೧756//8000೧ & ೧1/0೧/7771! ೦೦೧7018706 
(6) 6 01855110800 ೦! 700095 ॥/(೧ 076 (810೧೩ 10 176 58/77ಅ ॥/(೧ 176 ೦1671೩! 10195 20065 1೧ 176 5೭819 ೧೩5 0060 

9160 1೧ ಓಿ೧೮೬ಟ/೮4೩ ೧೧೮೫೬೬೮5 


ಭಾಗ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ೮೭೫ 





(15) 


1706711169 ೦1106166 


17 ೦/೮೮/ 1೦ ೮೦೪61೦) 17 197016 56010 1೧ 17೮ 51819, 17೮ 1010 0017170 76716 7೦1೦ 1.6. 2013-2018 ೫೦1೮ 0010೮6 5000011 10 076 
1760511195 10/ 171/೦510 1೧ 17ಅ 61/6160 /81ಆ ೦೧೩/೧ ೦1 176 197616 560107 0)/ 0/016170 1೧7೦60೧105. 176 50೧0776 ೦1 170೦607165, 1೧೦1 
00|6011/9, 61010110/, ೩೧೮ ೦೦77/೦೧7೮೧15 10 09 1017660 ೩೧೮ (1೧61೧0 8116/75 ೩7೮ 6618160 ೧0/61೧7 
























































510. 170೦6೧1105 2006-1 2009-2 
3 (೩) ೦೮61! 1766 
0೦೩01181 5ಟ0510)/ 
1೧715177071 ೧೩೧1೬೧7 ೦1 17165177971 ೧೩೧1೬೧7 ೦1 
(1). 66761808900// 5೩061 17067065 5೩061 170೦6೧1105 
!/51/£ ೧/೦|6೦15 20% ೦! ॥7ೀಆ [196 !/51/£ ೧/೦|6೦15 15% ೦0! 176 [196 
(00 10 ೧6. 10 | ಸ56615 (00 10 ೧6. 10 | ಸ56615 
070165) 070165) 
೧6.10 0೦/೦೧95 10 | 20% ೦! 17ಆ [196 ೧.10 0೦/1೦95 10 | 15% ೦! 176 "166 
೧೩. 25 0೦1065 55018 0೦/ ೧6 3.00 ೧೩. 25 01065 55019 ೦ ೧೩. 2.00 
070165, ೪/೧10೧೦%/೦/ 15 070165, ೫/೧10೧೮%೦/ 15 
1055 1095 
೧6. 26 0೦/೦195 10 | 20% ೦! ॥17ಆ [1696 ೧6. 26 0೦/೦195 10 | 15% ೦! 176 "166 
೧6. 50 ೦/೦765 55018 ೦/ ೧6 4.00 ೧6. 50 ೦೦765 55019 ೦ ೧೩. 3.00 
070165, ೪/೧10೧೦%/೦/ 15 070165, ೫/೧10೧೮%೦/ 16 
1095 1055 
೧೩6. 51 01/೦195 10 | 20% ೦! 176 [1696 ೧6. 51 0೦/0195 10 | 15% ೦! 176 "(66 
೧6. 99 ೦:೦765 (55018 0೦/ ೧6 6.00 ೧6. 99 ೦:೦765 55019 ೦ ೧೩. 5.00 
070165, ೪/೧1೦೧೦%೪೦/ 15 070165, ೫/೧10೧೮%೦/ 16 
1095 1095 
(1)  ಓ6೮೮110೧೩।  9ಟ0910/ 
(88) [1115 1೧1೧ 5% ೦0೧ 176 ೪೩೦ ೦! 1006 ೩55015 ೦ ೧6.10 | 5% ೦೧ 176 1೩1೦ ೦! 166 ೩5508 ೦7 ೧.10 
06510೧0606 101 | 18/೧5, ೫೧10೧೮%೦/ 15 1955 18/೧5, ೧10೧೮1೦! 15 1955 
೧೩/6 20% ೦೧ 176 ೫೩೭೦ ೦! ಗು೬೦೮ ೩55015 ೦/ ೧6. 20 | 20% ೦೧ 076 ೫೩೦ ೦! ಗು(96 ೩56605 ೦1 ೧6. 20 
(60) 50/57 0816000/ 1೩0೧5, 100%! 15 1955 1೩೧5, 7100೪೦! 15 1955 
(೦0)76/50೧5 ೧ | 5% ೦೧ 176 ೩1೦ ೦! ಗ«೦೮ ೩55015 ೦/ ೧6.5 108/೧5, | 5% ೦೧0 176 ೩1೬೦ ೦1 106 ೩55015 01 ೧.5 
6158011166/  |/1೧೦/10//5(- | ೫೧10೧೮೦೮! 15 1955 18೧5, ೧10೧೮1೦! 15 1955 
56/091761/'ಗ/0176ಗ ೮೮110೧೩! 10% ೦೧ 179 ೫೩೫೦ ೦! 7180೧! ೩೧೮ | ಗಿ೮೮11೦೧೩! 10% ೦೧ 176 ೫೩೦ ೦1! 0818೧! ೩೧೮ 
(0) 506011 ೦661! / 1/800176/0/ ೦/ ೧೨. 25 18/5, ೧10೦೪೦! 15 1955 !/80೧1760/ ೦/ ೧. 25 18/೧5, ॥/೧1೦೮%೦/ 15 1955 
(1೧ 96 080118 500510) | 001100೩) 20% ೦0. 9101016 7187! 876 | ಗಿ6011078/ 10% ೦೧. 6101016 7181! ೩೧ರ 
(1) 7600/1081 16716 0೧115 | 1/8001೧6/0/ ೦೨.30 18/5, ॥/7109%0/ 15 1955 !/80೧1760/ ೦/ 5.20 18/೧5, ೫೧1೦೧೮! 15 1೦55 
(1) 17166/8166 0115 ಓಿ೦61107೩] 20% ೦೧ 176 ೫೩೭೮ ೦! 0180! & | ಗಿ೮೮11೦೧೩ 20% ೦೧ 176 ೫೩೮ ೦! ೧18೧! & 
(0೧115 ೧2/70 770/9 1೧87 !/8001760/ 1751816060 10 01007016 ೦1೦೩೧೮೦/ ೩೧೮ | !/8001700/ 1೧518106 10 0107016 010876/ ೩೧೮ 
೦7೨ ೫8/9 ೦೧೩/೧ 80// 61/00/7601 116000/  16೦೧/೧೦1೦೮1೦5 ೦೧. 5. / 69710೧7601! 1ಗ9/೧00/ 19007010195 ೦ ೧6. 20 
0! 1971165) 2018/479/710೧0%0/ 15 1೦55 1೧5 ॥/೧10೧0%0/ 15 1055 
(11) £00-1ಗ6760/ 15 
2 1710165! 50516)/ 17 ೦/೮6/ 10 1801/1816 17 0ಔ/1/6016700/5, 1716/69! 50510/ || 0೮ 001666 10 97190767619 10 
17151776015 010 ೧6. 99 ೦೦165 
76 ೩೦0೦೩೦1೮ 0/601 11೧766 ೮೩011೩! 50610/(001618! ೮೫೦0೦೧/) ೩೧7೦೮೧! ಟ೧೦೦/ 560100 (1) 0! 
1706701/65 ೦116760 ೪ ೮ 5011 ೩5 10100/6: 
(೩) 50% ೦1! 076 ೩೦0/೦೮೦೮ ೦೮॥೩)/ ೦೧ 1796000 (5೦151 6೨%61೦॥179/1 17106510೧6 
(0) 50% ೦! 176 ೩೦0/೦೪೦೮ ೦೮0೩) ೩5 17107651 50510/ ೦%೦/ 11 168/5, ೦೧ ೧75610 7601516 
1716/ಅ51/0010810/5 ಗ017 ಔ8೩75/715 ೩೧೦ 1178/೧01೩ ೧1110610೧6 
೧೮ 1೧10795! 50910/ 010೫1666 | ೧01 9೦೦೦೮ 176 ೦೩) ೩5 ೧709೧10೧66 ೬೧661 560100 (1) 01 
170೦671165 ೦೮/6೮, 11 ೩೧) ೦೩5೦ 
3 571/78 ೬॥ 61770ಟ/561790/ ೦೧ ೧1೩೧ & !/20೧1707/ ೩೧೮ 0೮೫೩01೩ ೦೦೮5 1701106170 9010779೧15 10 ೦೩೦ಭ%೪6 








೧0॥/6/ 097೧೦1೩0೦೧ ೩೧೮ 10/ ೮೦೧77700 111601 7/08177601 ೩೧೦ '//೩516 2150058 "೩೦111೦5 






























































೮೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ಭಾಗ೧ 
510. 170೦6೧1105 20009-1 2009-2 
ಡ್ಠಿ 513೧0 70ಟ೧/ | ॥ (617700/9677601 ೪/೧ 7950060110: 50% 161110/667601 ೪/17 (೦5060110: 
19170೬56791 (1) 5600000 ೦1 19896, 19856-0077-5816 8೩7೮ | (1 5600100 01 19856, 19856-0077-6816 ೩೧6 
586 66605 17 165060! 01 17606118 1೩೧6 / 5816 66606 1೧ /950601 01 1760511೩ 1೩೧6 / 
01015 ೩1೦66 01015 ೩1೦66 
(1) 6600100 ೦! 1೦೩5೮ 00609 1೧ ೦೩5೦ ೦1 | (1) ಔ(60ಟ00೧ ೦! 19೩೩೦ 20606 17 0೩56 01 
17605181 57666 / 01015 18/೧ ೦೧ [೦೩5೦ 17605181 5606 / 01015 18/೧ ೦೧ 1೦೩56 
(11) 1೦೩೧ ೩೧೮ ೦7601: 666೮9, 17016170 56001/0/ | (11) 1೦೩೧ ೩೧೮ ೦/6೮1! 66666, 17016170 560ಟ//0/ 
60001776015 500೧ ೩8 07010806 6666, 6000179015 50೧ ೩6 17010806 6966, 
016606 09696 910, 09೦೮1೦೮ 10/ ೩೫೩॥1೧೦ 016006 6666 610., 960೬166 10 ೩/೩॥೧೦ 
1070 1617 1೧೮56 1/0೧) 0೩೧5 / "15 ೩೧೮ 0೦70 19177 10೧೮5 170೧7 0೩೧5 / 16 ೩೧೦ 
0176/ ೩0670165 01 00/00। 0176/ 80670165 01 60//ಅಂ। 
ಕ್ರ 0೦೦೫7೫73೦೧ 17118510101 | 40% ೦! 17೦ ಏ10|6901 ೦೦೪! ೦/ ೧6.20.00 ೦/೦/95, | 20% ೦1! 176 ॥10|90( 0೦5! ೦ ೧6.15.00 0೦/0/65, 
10 ಆ1೦೦711೦16 70716 | ॥/71೦೧೦೪೦/ 15 1೦55 ೧10೧೮%೦/ 15 1೦55 
೧೩/5 
(1) ೧೦6೦15 ೩001೦೪೮6 10% ೦1 176 010160! ೦೦5! ೦ ೧೨.10.00 ೦/0/165, | 10% ೦! 1೧7ಅ ॥10|60! 0೦4! 0೦/ ೧6.10.00 0೦/0165, 
ಟ೧60/ 8೧೫ ೮೦೧!1೩! | 110೧೦೦7 15 1065 '/೧1000%0/ 15 1955 
0೫617776೧1 
5000776 
6 5/0%/711616 01೬5101 | 40% ೦11೧6 0/0]60! ೦೦5! ೦/ ೧6.12.00 ೦/೦/95, ೧10೧೮%೦/ 15 1೦55 
06%610077601 
7 5॥601110 7671116 70709 40% ೦1! 176 010|901 ೦೦4! ೦/ ೧೨.25.00 ೦/೦/95, ೫೧10೧0%6/ 15 1೦55 10 0೮೦೧77700೧ 17185110176 1೧ 
17 8೩೦/೩16೮ ಡಿ ೩5 5060110 76716 700೧65. 10% ೦! 1೧7೮ 8೩1೦೦೩೦೧ ೫/೦ಟ1೮ 0ಅ 50001 100/8105 010161೧0 ॥೦೫೦[ 
000/60110/ 10 176 200೧6 
`೦॥0/೧70 0166॥ ॥7/06 0೮೩॥)11೩। 50610/ ೪/|| 0೮ 0/0/1066 10 076 ಟಿ15 171೧ 176 5060110 7016 
700೧65: 
1765177071 58/3001 ೧೩೧1೬7 ೦1 1೧0೦0೧11೦5 
(151/೯ ೧/೦]905 20% ೦1176 7೦6 ಗ55015 
(ಟಿ0 10 ೧8. 10 070766) 
೩. 5 0೦/0165 10 ೧6. 25 ೦೦/65 20% ೦1 176 7006 ಗಿ5೨5015 ೦ ೧6. 3.00 010/65, 
/೧10೧೦%೦/ 15 1055 
5. 26 ೦೦765 10 ೧೨. 50 ೦/೦5 20% ೦1 176 7006 ಗಿ55015 ೦ ೧6. 4.00 010/65, 
೧1೦೮೦! 15 1೦55 
೧6. 51 ೦1೦765 10 ೧೩. 99 0೦/೦165 20% ೦1 176 [10666 ಗಿ೨5೦15 ೦/ 6. 6.00 0೦/0165, 
೧1೦೧೮1೦! 15 1೦55 
171665! 500810 10/ 176 0115 | 0೮ ೩)01೦೫೦1ಆ ೩5 ೧7೦೧0೦೧7೮೦ 1೧ 560000 (2)01 17 1೧70671%65 
0116166 
8 ೧೦೪/೦ ೨ಟ೬೦೨16)/ 
(1/1! (೫೬೮ ೦೧೩/೧ ೩೦1೧/ ೧11100/50170601 01 ೦೦5! 0! 00೫/9! ಐ೩1 (ಅ ೧.1.00 06/ ೬೧1 
01 6%016 17016100 
1600/7108! 7016 ೈ ಲ 
*॥7 ೦೩5 ೦! 111-1600 7೦/೦ 10೦೧7 ೧115, 2೦೫/೦/ ೦೦೧೧೦0೦೧ 5೧0016 09 ೩೦೦೪೦ 20 1೧ 
(೯17೧ 1೧. 669೧1606 
1016 7೩//6€/ 8/00/711616 
೦6107 ೧17100/5017001 01 ೦೦5! ೦! 00೫/9! ಐ೩್ರ೮ (ಅ ೧.1.00 06/ ೬೧1 
26%6100776705060110 
1066 70೧69 1 
70/8/6 ಗಿ/೦೩5 
9 0೦17773007 611001 (೩೫ 50% ೦01176 ೧/0]901 0೦5! ೦/ ೧6.5.00 ೦/೦/95, ೫/೧1೦೧೮%೦/ 15 1೦55 








1681776871 ೧1೩೧! ೩೧೮ 
(1382816005 ೩516 
6150581 180110 





(0) 17 ೦೩5೮ ೦! 1187010007 56010/ - 80% ೦1 176 /೦|9೦॥ ೮೦61 0೦/ ೧8. 1.00 ೦/೦/9, ೫೧10೧9೦! 15 1೦55 


(೦) |7೦೩5ಅ ೦1 0/0]9019 11೧66೮ ೬೧6001 ೩೧) ಅಂ| 80೧0176 - 20% ೦1! ೧/೦|6೦! ೮೦6 ೦ ೧6.5.000/0/95, 
೧10೧೮೦! 15 1055 






























































ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ೮೭೭ 
510. 170೦6೧1105 2000-1 2009-2 
10 11008 7೦|]6೦15 6 08501 ೦! 1೧7೦೦೧11೦5 ೩5 ೧769700766 06100/ ೦೮1೮ 70! 90966 15% ೦1 176 ೧/೦|601 0೮೦51೦ ೧9. 
50 010/65 ॥/೧10೧9%0/ 15 1955 
(೩) 0/61 ೬1೧೦೦ 0೮೩)11೩| 50610/ - 10% ೦! 17 ೧/೦|9೦1 ೮೦5! ೦/ ೧೩. 10.00 ೦/೦/95, ೧1೦೧೦೪೦ 
15 1955 
(0) ೧1770/567767/ ೦1 51816 1೮% 7೫೦5, 205 & 5(8॥೬॥೦0/ 91೦5 - 501700೧ 0 10 10% 
೦0 176 1018 ೩770ಟ/01 ೦1 18೫೦5 101೦೮ 0)/ 5(81ಅ ೩೧೮ 1೦೦೩! 12೦5 ೩೧೦ 10195 (17016176 5೦5 
ಖ(, 1೬/7001 78%, '!/೦16 0೮೦೧0೩೦! 7ಖ(, ೮966 610.) 
(0) 1770/567767/ ೦1 ೧/7010/6ಅ95 51816 1೧760/8706 / 5170106695 ೧/೦/೮೦7೧! ೯೬೧೮ - ಟ0 10 50% 
617700/567767! ೦೧ 17ಅ 97097011076 1700/1606 ೦೧ ೩೦೦೦ಟ೧1॥ ೦1 17010615 0071010000 
100/8765 5। 8೧76 ೯೧೯ 
(6) ೧1೧700/56170601 01 ಔ೧॥೧/ 70 - 100% 900170000೧ ೦1 £೧1/ 7ಖ« ೦೧ 718೧! & !/30೧1೧00/ ೩5 
01 17೮ (6೦೬1677601 0೦1 176 ೧1 
(6) 1770/567760/ ೦1 518/70 2ಟ0/ - 100% 97770000 ೦1 618770 ೮ಟ0/ ೦೧ 81 190೩! 6೦೦೮77೦೧15 
10 1870, 1೦೩೧, ೦/೧0 ೦೩011೩! ೩೧೮ ೩/೧)/ ೦17೦/ ಐ10|ಅ0! 60೦೦೬೧7೦೧15 
(ಗ) ೧೦%/೦/ 50516)/- ೧೦1೧70ಟ/5617601! ೦! ೦೦5! ೦1 ಐ೦೫೦/ 0೩ (ಈ ೧.1.00 00 ೧1! 10 ೩1 1೩೦ 
0817 ೩೦॥1/10/ ೦1 1070105 1೧70116170 7600/7108 76070165. ॥7 ೦೩56 ೦1 (11-160ಗ 7೦/೦/೦೦೧7 ೬೧119, 
0%/6/ ೦೦೧೧೮೦0೦0೧ 50016 06 ೩೦೦೪6 20 ೧ 
11 0೦೩॥0೩೦1೧/ ಏಟ1161೧0 
50001 
(0). !/8//0! 2001007160! | ೧ಂ/7100/997790! 01 50% ೦! 176 ೦೦5! 01 070೦566 1೧197/971075 ೦775.50 18/75, ॥/೧10೧9%9/ 15 195 
೩೧೮ 8876170 
(11) 06610೧ 69%610017901 
೩೧೮ ೧06೬01 
61/091108107 17700/9670 01 50% ೦1 176 ೦೦5! ೦1 (000೦560 1೧16/9700/5 ೦/7೨.25 18/೧5, ॥/೧10೦%೦/ 15 1೦55 
(111) 5(87೦೩/೮5 ೩೧೮ 
00110187065 17700/967760/ 01 50% ೦1 076 ೦೦5! ೦1 (000೦560 1೧16/0700/5 ೦/ ೧೨. 518/೧5, ೫೧10೧೮%೦/ 15 1೦55 
12 51518೧06 101 | ಗಿ೨೦1೨[೩/7೦೦ 0 10 50%, 1/8 ೧೩. 50,000 10 ೯೧610) ೦1/0101 ಗಿ೬೮1/೧೯೧:/1/0೧೧76018 ೮೦೧7018೧೦6 
೧೮5೦/೦೦೨5 100 ೪/1! 0೮ 8೩00108016 11 ೩೦೧ ೦೩5೮ 5608/8101/ 
0೮೦0567/81100 ೩೧೦ 
/11(077607181 
0೦070118೧06 10 971911೧0 
0೧115 (11016 17೩೧ 3 
೦೩/5 ೦1೮ ೧115) 
13 0೦6786 ೦! 5106110೧06 6. 10 ೦೦/65 10/ 5610 ಟ0 ೦1 ೮7176 01 00616709 10/ 767165 1೧ 17 51810 
14 ೯೦ಗ( 90150೧70 ಟ೧115 | (8) 0೦/66! 1170 0೮೩01೩ 5೬0610/ - ೧1೩೧! & !/80೧1೧60/ 
(5(೧೩೧51೦೧/ 70೧6 1 70೧62 
701/615111081100/ ಸ 
ಸ್ಮ 20% ೦೧ 17ಅ ೫೩೫೮ ೦1! ೧18೧! & | 15% ೦೧ 176 1೩1೬೦ ೦1 ೧1೩/೧! & !/8011೧0// 
11060/71780100/ ಕ ಸ 
ಜಿ [/201700/ ೦/ ೧6. 1 ೦1೦/೨5, 710೧೦/೦/ | ೦/ ೧6.75 18೩೧5, 710೧0%೦/ 15 1೦55 
600110100108! ಟ)- 
ತ 15 1955 
08681100) 
(0) 171665! 5೬0610/ 
/! 0೮ ೦೮೧೮೮೦ 17 17ಅ 58/76 ೩1೦/೧ ೩5 1! || 0೮ 10 ೧೮% ಟ೧1[5. 770 1೧16765! 50610/ 001606 
|| ೧೦ 9೦೦೦೦ 176 ೦೩) ೩5 ೧75710೧756 ಟ೧66/ 560100 0601 11೧66 0೮೩0118| 50910/ (14-8೩) 01 
17೦೦೧101೦5 ೦೮/೮೮, 17 ೩೧) ೦೩೨೮ 
(16) 5110115 10/೩/೮5 17701011೧70 500181 ಓ೦೦೦೮೧1೩ಏ1110/ 


ಗಿಂ ೩ 0811 ೦! 17೮ ಆ೦೪೦/7/17671 ೦1 (48/7810/48'5 911015 10 1770/06 50018! ೩೦೦೦ಟ೧1೩0110/ ೩೧೮ 1177೩೧ 20/610017601 1706%, ೩೧ 
೩೮೮11೦೧೩! 5% ೦1! 07ಆ ೩೦0/೦೪೮೮ 1೧70೦6೧165, ೧೦! 9೦೨೦೦೦1೧7೦ ೧8. 5.00 18/೧5, 10೦ 176 01060! ೦0೦೧೮೧15 (೦೬1೮ ಆ 16108566 ೦0 
೩೦೧1೮170 ೦೦೧70187೦೮5 10 500181 ೩೦೦೦೮೧೭೩011/ ೩೧೮ 1೧778೧ ೮೦%೪61೦01791/. 76 1/10510765 / ೮61೦/೩1೦5 10/ 1715 1716೧/6೧00 
58 0 561 1೧ 17ಆ 041661/95 0)/ 1೧೮ 20೩1170601 ೦! [1816100775 & 70105 





೮೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ಭಾಗ೧ 





(17) 


(01151015 & ೧೦1೫೩/೩೦೧5 


(8) 
(0) 


(8) 


ಓಿ| 1೧೮ ೧00/ ೧115 ೦೦೧71೧0 ಟ0 1೧ 7076 3 ೩1೦೩೨, ೪/1 0! 06 6101019 107 17067005 ಟ೧೮೦/ 176 0%016 70॥0/ 2013-2018 
(100/91%0(, 17೮ 1000/10 17107/6೧1075 ೪/॥ 0೮ 0/0%೫166೦೦ 10 5೧1/6 / ೧/೦|901 ೧೦೦೧೮715, 1755060016 ೦! ೫೧10೧ 20೧05 17೦ 
01000560 1೧16೧/6೧000 ೫/೦೬1೮ 00 170161760166 

(1) ಔ/00/71616 011619 ಔ0%6100/761 


(1) 
(1) 
(ಗ) 


00177700 1110೧! 6817760 ೧1೩೧1 & (1878/6005 'ಗ/8510 7190058 ೯೩೦॥1/ 
0೩0೩೦1/ 8೬16170 5೬0001 
ಓ೦51518706 10/ ೧೦5೦/೦೮ ೮೦೧756//8000೧ & ೧1/0೧/7771 ೦೦೧7018706 


೦/61! 11೧6 0೦೩011೩! 500516)/ 
(1) ೦0]9೦॥೪ಅ: 0 ೩1/8೦! ೧೦% 17651776715 1೧ 176 19701 ೩೧೮ 98/779೧! 56010 1೧ 176 5186 0% ೧70661712/೧0 
006೬0100 1607/0100) ೩೧೮ 6150615170 9100/17 ೩೦1೦೨55 1೧76 51810 
(1) 110101110/: 176 1010%//70 ೫೦೬1೮ ಏಆ 6101016; 
(೩8) ೦1661! [17೦6 0೦೩01181 505106)/ ೦೧ 71/66 ಓಿ5೨೦ಡ್ಶ೨ - '//1| 0೮ ೫/೩1೫೩016 ೦೧ 17 ೩1೬೮ 01 1006 ೩55೦0 
068166 0/16 ೧1 


(00) 5॥60181 ೦/೦61/ ೭1760 0೩01181 5ಟ0510)/ (7೦1 7600/1021 76711165, 1710018106 0೧115 & 6ಂ0- 
1110761 115) - '//1| 0೦ ೫/೩1೩೦1ಆ ೦೧ 170 ೩1೬೮ ೦! 6101016 ೧1೩೧! & 1/8011೧70// ೩೦೦1/೦೮ 0)/ 176 ೬೧1 


(11) 761171110೧ ೦1 ೧7೦]ಅ೦! ೦೦೨! / 5136 55೦0೨: `೦/ 17೮ 00೦565 ೦1 ೦೩೯೦೮1೩0೦೧ ೦! 1709೧165 ಟ೧60/ 176 0010, 
೧060! ೮೦5! / 716 ಓ55015 (೦೮1೮ 0 661760 ೩5 ೩55015 ೦19೫0೦ 10/ 17ಅ ॥10]901 ೩೧೦ (೦೬1೮ 170166 ೩೦॥೦// 
8110170, 1೧1'8511೬00೬1ಅ (೦170/ 178೧ 1೩೧0 ೩೧೮ 18೩೧6೮ ೮9610077600, ೧1೩೧! & !/201೧6೧/ ೩೧೮ ೦170/ ೧೦೮೬೦0೪೦ 
55015 ೫/1೧ 1850018100, 60100 & 16001110800 


(1/) ೯೧6170 : ಗಿ ೦1೦೦1 11೧/0 ೦೩01೩! 50910) ೫ 0 0011060 10 17೮ ೧15 ೮೮/1೧70 176 0187 091106 ೩5 10100/9; 


(೩೩ ೦/61! 11೧6 0೮೩011೩! 500516)/ ೦೧ 7106 ಓಿಂ5೦1೨ 
೫ 20೧61: 





111/5117! 81/3061 


೧೬೩೧೧7 ೦! 1೧೦೦೧11೪೮5 





!/51/೯ ೧/೦|ಆ೦1 


(ಟಿ0 10 ೧8. 10 070766) 


20% ೦1176 1೦೮ ಗಿ55೦1 





೩.10 0(0/65 10 ೧6. 25 0೦/0166 


20% ೦1! 075 166 ಓಿ5೨5೦15 ೦/ ೧. 3.00 010/65, 
/೧10೧೮%೦/ 15 1055 





೧೩. 26 0೦/೦/(99 10 ೧6. 50 0೦765 


20% ೦! 176 ೯16೦೮ ಓ55019 ೦/ 6. 4.00 0/0/66, 
/೧10೧೮%೮/ 15 1055 





೧೩. 51 0೦199 10 ೧6. 99 ೦೦765 


20% ೦! ॥7ಆ 106 ಓಿ55೦15 ೦/ ೧. 6.00 010/65, 
/೧10೧೮%೦/ 15 1055 





೫» 200962: 





111/೦511! 81/3061 


೧೬೩೧7 ೦1 1೧೦೦೧೪೮5 





(/51/೯ ೧/೦|ಆ೦15 
(ಟಿ0 10 ೧8. 10 070766) 


15% 011706 166 ಗಿ56005 





೩.10 0(0/65 10 ೧6. 25 0೦/೦166 


15% ೦1 17ಅ 7060 ಓಿ5೨5೦॥15 ೦ ೧6. 2.00 0/0/65, 
/೧10೧೮%೦/ 15 1೦55 





೧೩. 26 0೦/೦/99 10 ೧6. 50 ೦೦165 


15% ೦! 17೦ 7166 ಓ55015 ೦ 76. 3.00 0॥0/95, 
/೧10೧೮%೮/ 15 1055 








೧೩. 51 0/೦/1699 10 ೧6. 99 ೦೦165 





15% ೦! 17೦ 7160 ಓ55015 ೦ 76. 5.00 0॥0/95, 
/೧10೧೮%೦/ 15 1055 








೫ ಗ 0೧115 1008/70 ೫71೧ 767016 ೧೩/5 ॥8/0॥/ 1೧೮೮೦ 17/0000 ೮೧1೩! / 51816 5061777611 
50076/0755, 15060010 ೦! 1761 1೦೦೩೦೧೨5, 5೧8/1! 0 6101016 107 ೩೧ ೩೮೦1॥೦೧೩। 50510 ೦1 5% ೦ 
6. 1018/07೧6 061 ೬೧1 ೫/೧106%೦/ 15 1955 

೫» ಓಟ! ೬೧115 00170 010೧701606 0)/ 50/57 ೧೮/6೦/೧, 11'9506001/6 ೦1 1761 10೦೩0೦೧5, 5೧೩1 06 610116 101 
೩೧ ೩೮೮11೦೧೩! 5ಟ0510/ ೦1 20% ೦/ ೧8. 20 1೫4೧5 01 ೬೧1, ೫೧10೧೮೪೦/ 15 1೦55 

೫ ಡಿ! ೬೧15 00170 10೧70106 0)/ 0915005 ೫/೧ 0ಔ158011165/1/170110//£(-56/1//06116೧ ೩೧೦ '!/೦೧7೩೧ 
67116016605, 119506001/6 ೦1 1761 1೦೦೩೦05, 581 0೮ 6101016 10/ ೩೧ ೩೮೦11೦೧೩! 50610 01 
5% ೦/ ೧೨. 5 18೧5 001 0೧1, ೧10೧0೦! 15 1೦55 























ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ೮೭೩೯ 
(00) 5॥0018! 0೦1೦61! 11೧06 0೩01131 5ಟಏ೨16)/(೧೦/ 7600071081 7670165, 1710018106 0೧115 & 6ಂ0- 
1116೧6// ಟಿ15) 
೫ 1600/1081 76%016 0೧115 
|| 1000710೩! 197016 115 11795060116 ೦1 1761 1೦೦೩೦೧5 5081 0 6101016 10 ೩೧ ೩೮೮11೦೧೩ 
50610/ 01 10% ೦೧ 17ಅ ೩1೬೦ ೦1 01871 & ೧180೧1೧60/ ೦/ ೧೨. 25 18/೧5, ೧1೦0೧೦೬೦! 15 1೦55 
೫ 1710018196 ಟಿ15 
20೧6 1 ಓ೮1108| ೦೩)೦11೩। 176917709೧! 50510/ ೦! 20% ೦೧ 
6101016 718೧7! & 1/80೧170೧/ ೦/ ೧. 30 180೧9, 
/೧1೦೧೮%೦/ 15 1055 
20೧9 2 ೮11107೩ ೦೩01೩! 1710517700! 5ಟ0510/ ೦! 10 % ೦೧ 
6101016 718೧! & !/801170೧/ ೦ ೧೩. 20 180೧5, 
೧10೧೮೦೪೦! 15 1055 
೫ 600-1116070// ಟ71[5 
|| 0೧115 1(76500011/ಆ ೦1 1761 1೦೦೩೦೧5 5೧81 0೮ 6101016 1೦/ ೩೧ ೩೮೮11೦೧೩! 80510 ೦1 20% ೦೧ 
176 18106 ೦1 ೧18೧1 &118001೧60/ 17518100 10 1007015 010೩7೦ ೩೧೮ 90010೧776೧1 110/01/ 
19070100195 ೦! ಔ6. 20 18/೧5, /71೦೮%೦/ 15 1೦55. 15 17೦೦೧01/ಅ ೫/॥| 0 0/0/1666 ೦೧/)/ ೦೧ 176 
೩0011078! 17೦50770೧15 ೧7866 100/8106 ೧780೧0 176 56! 0 900-116700/.. 520೧ 018೧1 ೩೧೮ 
71801೧00/ 570016 06 0೦91111606 0) (08/78188 7೦0೦೧ ೮೦೧170 80೩/6 
(೧) 1೧71005! 50516)/ 
(1) ೦॥]900೪6:10 18011816 760716 115 10 ೧೩551ಅ 1766 ೦0೦/೩0೦೧೨5, 11787018! ೩551918706 ॥॥ 06 010/1666 10 
17677 17 10177 ೦! 1716/69! 50610)/ 
(11) ₹11010110)/ : 0 1010%/70 ೫/೦೮ 06 6101016 ; 
(8೩8) 11601766015 591170 0 ೧೦೪/ ಟ೧115 ॥/1೧ ೩೧ 17೫೦5077071 ೦1 ೬010 ೧. 99 0೦70/95 1೧ 176 51816 ೮100 
(76 0010 6/06 ೪/॥ ೮ 6101016 10 566 ೩೧೮ /6೦91/6 56000ಗ 
(00) 1೧೮ 5000 ೦೬1೮ 0ಅ 9700೧066 ೦೧0// 10೦ 17056 ೬೧15, ೫೧1೦೧ ೦೦07/76೧0ಅ 1761 0೦07176101೩ 
00601007 ೮೬/0 176 0010/ 9106 ೩೧೦ (೦೬1೮ 0ಅ 8೩1೩೦1೦ 107 ೩ ಐ6/100 ೦1 11/ಅ )/68/5 10೧7 17೮ 
0೩1ಅ ೦1 11/9! 1908/1761 ೦1 10೩7೧. 71 5ಟ0510/ ೫೦೮1೮ ಅ 081೮ ೦೧1/ 17 ೦೩5೦ 176 10೩೧ ೩೦೦೦೧೧1 ೫7 
176 0೩೧ 15 16601೩ 17 101775 ೦! ೩೦೧1೦1೧0 ೩ ಐ8)/1776715 10 0೩೧ ಟ೧00/ 17೮ 1೦೩೧ ೩551518706 
(1) 76170 :11೮ ೩೦0೦೩೦1೮ ೮/6೦॥ 11706 0೮೩011೩| 50816/ ೩77೦೬೧1 107 ಆ/6/8! ೮೩೭೦0೦೧/ ಟ೧66/ 560000 (1) 01 
170೦671165 ೦16/೦ | 0೮ 501! ೩5 1010%/9 107 1716765! 11೧/೦೮ 5೬0616)/: 
(೩೫ 50% ೦1! 16 ೩00/೦೮೦೮ ೦೮1೩)/ ೦೧ ೧196000 (90019116 ೮9610077601 17110510೧6 
(00) 50% ೦! 176 ೩00/೦೪೮೮ ೦0॥೩)/ ೩5 17107651 5ಟ0610/ ೦%೦/ 11/ಆ /68೩/5, ೦೧ ೧75೦070 19001516 
1716ಅ5[/00110810/5 1017 8೩75/16 ೩೧೦ 1178/701೩ ೧1110610೧6 
(1/) 76 1710/65! 500910 010166೦ ೫/॥ 0! 0೦೦೮೦೦ 17 ೦೩೦0 ೩5 ೧797೧10766 ಟ೧60/ 560000 “0/60 ॥7(06 ೮೩01೩ 
5೬10816)” ೦! 17097015 ೦/6೦, 17 ೩೧) ೦೩5೮ 
(0) 5/1/)/ 78 1೮171005630! 
(1) ೦॥]00%6: 70 760006 076 ೦೦೫! ೦1 ೩೦೦1170 511801ಆ 010೦6೬೦1೦0 1607/0100) ೩೧೦ 1೩75001170 17677 1710 176 
5816 101 07೦೮೬೦0೦೧0 100565 
(11) 5110101110/: 7 6೧1/)/ 1೩ /|| 0೮ 1611100560 ೦೧ 176 1010/70 ೦೦೧70076705; 
(೩೫ ೧1೩೧! & !/207೧1767/ ೩೧೮ ೮೩0/(೩। 6೦೦೮9 17016170 9010776715 10 ೮೩೦0೪೮ 7೦೫/೦! ಆ೦767810೧ ೩೧೦ 
6012177601 10/ 0೦/7/7700 11111 10೫077೮೧ ೩೧೦ '//851ಆ 6150058 18011105 
(1) ೯೧6170: ೦1770050170! ೫/೦[೮ ಅ ೧780ಅ ೦೧ ೩೦1೪೩! ಐ8)/776715 77806 0)/ 17ಅ ೦೧190767609 ೩5 06/ 17 1701066 
(90016 
(6) 583/70 0ಟ0/ 161710ಟ75073೦71 


೦0]600%6: 70 1060೦9 176 1/8758000/0 ೦೦5! 1೧ 7950601 10 0೦೦೬/೦೧7೦೧/ / 19೩5170 ೦! 18೧6 ೩೧೮ 96೦೬0೦೧ 01 
0176/ 10601 / 1178೩70170 6೦೦೮/7೦೧8 1೧ 1೧ 5810 

5110101110/ : 70 ೦18೩/17 1617700/96776//1 01 (176 518770 2/0/ 8೩/೮ ೮೬/1೧70 176 01೩೧ 91106, 17ಅ 1010/70 ೦೮1೮ ಆ 
610116; 

(೩8) 160/6760/5 561170 ಟ0 ೧೦% ೧115 ೩೧೮ 6೧19/70 1710 ೩//1೩೧09776೧15 10/ 0೦೦೬/7761 0! ೩೧೮ 
(00) 5ಣ1/6 501್ಶ 0 ೫೧ ೩ ೧11೧177077 ೦1 5 ೧7೦೧770019 10೦೧7 17೮ 056 170051ಗ/ ೩೧೮ / ೦ 1೧76061೧/ 


5೨೦೦1೩1೦೧5 10/1 17೮ 010೦56 ೦1 ೮9೪61೦01೧0 ಆ/9/711610/ ೧/0%/711616 ೦/ 7716 7೩/65 1೧ 610/ 0! 
176 70199 ೦1 880/0816 ಗಿ/೦೩೨, 17 160701166 |0೦೦೩॥೦೧5 


೮೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ಭಾಗ೧ 





(6) 


(1) 


(1) 


01710015010! ೦೦೧70೦೧೦೧15: 1೮ 518770 ೮೬/ 1617100/56776715 ೪/1 0೦ ೫/೩11೩01ಆ ೫7 765060 10 176 
1010/70 ; 


(೩೫ 600000 ೦1 16856, 9೩5೦ ೦೬೧7 5810 & 5೩% 2665, 1೧ (50೦! ೦ 1760611೩! 1೩70 / 01015 ೩೦60 
(00) 600000 ೦1 10856 2665 1೧ ೦೩5೮ ೦11೧005118! 57009 / 01015 18007 ೦೧ 1೦೩೨೮ 
(00) 17 195060! ೦1 10೩೧ ೩೧೮ ೦/61 66966, 1701106170 5ಅ00/10/ 6೦೦೮೧7೦೧715 500 ೩5 ೧7010806 6666, 


016606 6696 610. 966೦೮1೦೦ 10 ೩೫೩1170 1೦70 161775 11೧66 1077 ಔ೩7॥6 / 71೧೩೧೦1೩ 17511075 ೩೧೮ 
0॥70/ ೩0670196 ೦! ೦1/7770 ೦ (68/7818 / ಆ6೦1೦/೧77001 ೦ 1761೩ 


೧6170 : 7೦1೧770ಟ/507760! ೦1೮ ಆ 77800 ೦೧ 17೮ 0೩515 ೦! ೩೦1೩! 0೩/776715 ೧786 0)/ 1೧೮ 97060176760/9 / 
5೧1/ 80190110 176 1000/70 ; 


(೩8) 2006 1:7017700/9677601 01 (|| ೩77೦೬0! ೩1೮ 10/೩1೮5 518770 ೮೬/॥/ 
(00) 2006 2:೧017700/9677601 01 50% ೦1! 17ಆ ೩೧7೦೬೧! ೩/೮ 10%/೩/೮56 518170 ೮೬॥/ 


0೦೦7717300 17118511016 101 ಆ169711616 67116 ೧೩೦ 


(1) 


(1) 


೦॥]|600%6: :ಓ ೦115101 08560 ೮9೪61೦07700! 918190) 15 ೦೦೧೧೬೦೦೮ 10 0 ೩೮೦॥1೮೮ 10/ 69೪91೦0170 ಆ/960 1616 
16701೮ ೩೧೮ 9೩/7761 1700607/ [೩/5 1೧ 17೮ 51816. 7656 7೩//9/70೧65 ೦೦ಟ1೮ ೧0೬56 17160/8166 1016 
006೬0100 180165 17. 501೧೧170, '!/೦೩೪1೧0, 7೦೦೮595170, (5೩/7797೧070 ೩೧೦ ೦17೦! ೩೧೦11೩೧/ ೬೧115 17೩! ಗ೩/ 06 
(6೦166 ೦/ 56010/ 5060110 ೩೦0/11೦5 500 ೩5 ೫೦೩/೧0 ೦/ 0೦೦೮565170 910. 50೧ ಆ/ಅ9೧1616 767016 ೧೩//9॥/|1| 
9೧8016 176 176091// 1೧ ೦೦5! /ಆ೦೬೦॥೦೧, 9೧08/0606 ೦೬೩॥/॥/ ೩೧6 ೦೪೦/೩1 ೦೦೧10610/6೧055 


5110101110/ : ಗಿ. 5೧1/ 10/7150 1 17೮ 1501 17೮೨॥೧/ ೦೦೧751೧0 ೦! ೩ 010೦0 ೦! 671/60/6760/5 ೫೦೬1೮ 0 610116 
10 0೩೧! 50000 50]901 10 076 1010/70); 


(೩೫ 76 760616 ೧೩ 0೦1೧70 ೮996100606 $50೧81 ೧2/ಅ ೩ 111೧177071 ೦! 15 ೩೦೦5 1೧ 5176. 1೧ ೦೩56 0! 
600/7108! 707165 ೧೩/೬ 17 ೧11೧177077 ೩7೦೩ 5081 ೧೩೬/೮ 10 ೩೦/೦5 1೧ 6126 


(00) ಓ. ೧1117077 ೦! 5 ೦೧160167605 11017 17ಅ ಟ56/ 176510/ 5೧0016 0೦೧76 10091701 10 10177 ೩೧ 5೧1/. 
5೨೦೦1೩1೦೧5 ೦೩೧ ೩150 01೧ 17೮ 5೧1/ 85 ೩ ೧7೦೧70೦/ 


(00) 176 5೧1/ 8೧81 ೧೦16 100% 9010/ 6೮೬/70 176 17701977671 ೦1 17ಅ ೧/೦|6೦(. ೦೧ 0017019100 ೦1 1೧೮ 
೧/0|60! 176 5೧1/ 881 ೧016 ೩ ೧11೧177077 ೦1 51% ೦1 1೧೮ 9೦[0/ /1[೧ 17೮೦ 0೩1೩೧೦೦ 49% ೦೦೬1೮ 06 ೧616 
0)/ 51/810010 0೩1/7615 / ೮೮%೦1[೦0೦/5 / 6೦೪೦/7776! ೩೦97೦1೦5 10. 17 ೦೩5೦, 1೧೮ 5೧1/ 57065 10 6೮1೬1 
1(5 ೮೦॥)/ 518 ೮೬/0 17 117010776718100೧ ೦! 17 ೧/೦]|೨೦! 17೮ 58776 5೧೩1 09 ೮076 0)/ 18/೧0 176 
010/ ೦೦೧೦೦/೧ ೦1 176 208/17760/ 01 [18೧0100075 & 07165, ಆ೦%ಆ/೧/7601 ೦! (೧೩/೧೩1೩ 


(66) !/1೧177೧7 ೦! 51% ೦/1 17 9010/ 17 17೦ 5೧1/19 10 0ಅ ೧೦1೮ 0)/ 17೮ 561 1೧760610/, 176 0818709 49% 
00016 0 116 0)/ 511815010೦ 0೩ಗ//9 / 6೦%61೦0/9 / 6೦೪೦/7776! ೩೦970169 600. 


0೦101/1760 ೦೦೧7೦೧೦071೨ ೩೮ ೦101016 101 5ಟಏ೨516)/: 

(88) `೩೦೭೦೧/ 8116170 

(೧0) 0೦೦೫೫777೦೧ 17185170176 5ಟ೦೧ ೩5 : 
00೦1710000 '//೩॥ ೩೧೦ 516 60%6100/7601 
೧0೩೮6 

0817806 561617 

50806 7168177601! ೧1೩೧1 

'//೩19/ 80001/ 

70೦%! 50001/ 17016170 ೮೩೦0/ಅ ೧೦೫/೦ ೧1೩/1/ ಓಿ11೦(7೧೩/॥:ಆ 500/06 ೦! ೦/೦! 
00111700 11601 6877601 ೧1೩೧! 
'//2516 015058! 7೩೦1೦5 
`761000071170೧1081100 51/610೧75 


(10178 17185110116 170161೧0 7೦೪/೦[, '!/816/ ೩೧೦ 00108೦೧ ೧೦೩೦9 00 10 176 6೦೦/9$[005 
01 176 ೧೩ 


ಇಗ. 30 31 301 3 31 31 7 31 3 3 


ಓ7)/ ೦176/ ೧೦೦೦ 0೩560 1೧1/851101016 
(00) 5116170 10 ೮೦777೦೧ ಗಿ77071[105 5ಟ೦೧ ೩5 : 
650/06 ಂ(8100/ 

065107 ೮೦೧16 

1೩/7170 ೮೦೧1 


1806 / 9೧10110೧ ೦9716 


ಇ/ 31 30 30 31 


'//8/6/005170 `೯೩೦1/ 


ಭಾಗ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ೮೮೧ 





(1) 


(/1) 


೧೩/ ೧781018 20001 

'//೦//0/ 18011165 500 ೩5 ೦/6006, ೦೩೧1೦೦೧, 60೦/771101165, 1607698000 18011105, 610. 
೦11೦6 00161705 ೦1 507/06 0/0%೫1೮೦(5 

8161705 10/ 8೩೧/6 / ಗಿ171/, ೦10. 


ಇ/ 31 31 3೫ 31 


816170 101 1/6-101/0, 610. 


[೩/೧0 10/ 1೮ ॥/0|9015 ೪/॥ 701 0೮ ೩೧ 6101016 ೦೦170೦೧671 10 1೧01೧0 ೦1 176 17೦67015; 0%೦೬೦!, 
17೮) ೦೩೧ 0೮ ೩ 0೩ ೦1 176 0೩ ೦1 176 ೧/೦|9೦1 ೮೦5! ೩5 178/06 (6001/66 107 88/॥ / | ೩೦0/೦೪೩1 ೩೧೮ 
10 06 10೧000 0)/ 17೮ 971760/606ಟ/5 17077501/66 


ಗಟ76170 : 1೧೮ 5೧1/ ೦1೮ ಅ ॥10%1೮೮೮ ೦೧೮ 1/75 0/8೧! 5000011 10 176 66%61007760/ ೦1 0017೧700 
17135110106 10 ಆ/667/1616 ೧೩/6 ೦೧ 176 10100/1೧70 0೩515 ; 


(೩೩) 200೧61: 10 40% ೦1176 010|601 ೦೦5! ೦ ೧6.20.00 ೦೦75 06! ೧೩/4 0/0|901, ೫/೧10೧೮%೦/ 15 1೦55 





(೧0) 20076 2:0 10 20% ೦1176 010|6901 ೦೦51 ೦೧೧೨.15.00 ೦/೦5 01 ೧೩/॥ ॥[0|ಅ೦(, ೫೧1೦೧೦೪೦! 15 1೦55 


'//!7೦/ಅ 070|6015 ೩/6 ೫೦೩೦) ೩೦0/೦1೦೮ ೩೧೦ ೩/6 06170 1೬೧666 ಟ/೧00/ ೩೧)/ ೮೧೩! 6೦೦/7779! 50೧6776, ಅಂ1 
175 ೧78) 19೦61/ಆ 11950 ೩0010೩ ಟ೧00/ 17 5000 50೧0177995, ೮೬/0 176 0೦1೦) 9/06, ೦೧1/ ೩೧ ೩೮೮11೦೧೩ 10% 
01 17ಅ ೧/೦|೦೦! ೦೦5! ೦! ಔ9.10.00 ೦/೦/95, ೪/10/೦೪೮೦! 15 1955, ॥/॥ ಅ 0701೮6೦ ೩5 $500016776018// 51816 
06/7/7611 17067110 10 500 ೧೩/4 ೧/೦|೦೦15 


76 9೩7! 5000111007 176 06/7/7671 ॥/|| ೮ 0/0%೫1೮೦6 1೧ 10 6೦೬೩| 17518/1770೧15 


51೧06 16971110810/ ೦1 [016718 ೦70'೦0/6760/5, ೦5180197001 ೦1 5೧1/6 ೩೧೦ ॥10|901 171016779718110೧ (901/65 
00105510೧8! ೧8/೧೦/1016170 50000. 1೧6 5೦೪೮/777೧! ೦1೮ 970809 ೦೧ 9701೧೩! ೩೦೨೧೦/ ೩5 710195510೧೩ 
0೦05118115 10 ೩5519! 1೧೮ 10|ಅ01 6961೦017901 07೦೦೨55 ೦೧ “0೦೧೦೨01 1೦ ೮೦1777155107170” 0೩515 


6 ೧7716510709 10 61800/5017001 ೦1 17060165 || 0೮ ೮6181106 17 ೦0/೩೦೧5 [127081 10/ 17೦ ೦! 176 7೦॥0/, 
೧100 ೪/1! 8150 56! 17೮ 79506001 ೮9೪61007700 7716510೧65 


(1) 80೪/711016 0115101 0೦೪೦1೦77೦71 


0) 


(1) 


೦॥0]900%6: 0 ೩೦೦)! ೦115101 08560 69%೦1೦0/776/01 5[8160)/ 10/ 9751170 1೧೮511೩! 65[8195 ೧೩/1೧70 101 ೧115. 
70 ೦೦೧೧7೮ 175 80918178016 0/00 ೦! 17ಆ 56010 ೩೧೮ 0900176 1೧1617810781/ ೦೦೧1060016 17/0600 
9608075100 ೦1 160೧/0100/ ಟ0-01868100 

₹110101110)/ : 770 [010%/70 ೫/೦೮ 06 6101016 ; 


(೩8) 5೧1/6 50! ಟಿ 1೧ ೩ 171೧1770೧7 ೦1 5 ೧701710619 11007 176 561 1760517/ ೩೧೮ / ೦ 176061ಗ/ 
೦5೦೦1೩0೦೧೨5 10/ 176 0/೦56 ೦1 60%61೦0170 ೦೦177700 18011165 50೧ ೩5 ೦£7೧/57೧ 010. 101 176 
9761170 1೧605118! 6518195 ೧8/1೧0 ೧71೧177೬೧7 5 1016 ೬0115 


(00) (0೦177700 171/8511001076 ೪/॥ 0೮ 18011105 5೦೧ ೩5 ೦೯7೧, 57೧, 10600 1801165 610. 


76170 :1೧ಅ 5೧1/ 1೫೦1೮ ಅ 01001೮6೮ ೦೧೮ 1075 0೩7! 50000೦1: 10 176 09961007901 ೦! 00177700 
171/851101೬/6 10/ ೧/0%/711616 ೦109101, 1119506016 ೦1 ೫/10 7006 17೮ ೩/೮ 1೧, ೦೧ 076 1010//0 0೩515; 


(೩8) 010 40% 01176 ೧/೦|9೦॥ ೮೦6! ೦/ ೧೨.12.00 ೦/೦/99 01 1೧70511೩ ಅ5(819 01/0|60( ೫೧1೦೧೮೪೦ 15 1೦55 


(00) 76 ೧116510799 101 61800756770 ೦! 1೧060105 ॥/|| ೮ ೮018166 17 06781075 !/870೩ 101 076 01 
176 7೦॥೦), ॥/೧1೦0 /|॥ ೩೭5೦ 561 1೧6 7950601115 ೮9%61೦017601 11116510೧65 


(0) 5॥01110 7671116 70005 1೧ 830/2176 ಗಿ/೦೩5 


(1) 


(0) 


೦0೨೦01೪೮: 0 ೫/೩೦! 105೧ 171651770೧15 1೧ 1೧7೮ 51016 17007 176 ೧9101000170 518105 ೩೧೮ 10 80001 176 
16016 56010/ 1೧ 16775 01 0109/17 
₹110101110/ :176 1010/70 ೦೬1೮ 06 610119 ; 


(೩೫ ಡಿ 5೧1/ 10/7766 0/10 17೮ 561 176051/ 581! ೮ 9101016 10 ೩೫೩1 1೧15 5000ಗ 


(00) ಡಿ. 171೧1770೧7 ೦! 50 ೩೦7೮5 ೦! 18/76 (೦೬1೮ ಅ 1601766 10/ ೩ 7/0೦|901 10 ೦೬೩॥ಗಿ/ ೩5 ೩ 5060110 70606 
27006 1೧ ೩ 880/80 ಗಿ/0೩ 


(00) 176 5೧1/ ೦೩೧ 0 1017766 0 ೦೧೮ ೩೧೦೧೦! 17%6510/ ೦/ ೩ 0/00 ೦! ೩೧೦/೧೦/ 171/5109 / 9೧1190/676ಟ/9 
10/ 69610077601 10೦565 


(66) 76 5೧1/ 8೧81 ೧೦16 100% 9010/ ೮೬/70 176 17701977671 ೦1 17೮ ೧/೦|ಅ೦॥. ೦೧ 0017016100 01 1೧6 
೧/0|60! 176 5೧1/ 881 ೧016 ೩ ೧11೧177017 ೦1 51% ೦1 1೧೮ 9೦1 / //[೧ 17೦ 0೩1೩೧೦೦ 49% ೦೦೬1೮ 06 ೧616 
0)/ 5(/816010 0೩1/7619 / ೮೮೦1೦0೦5 / ಆ೦೪೦[77767! ೩೦7೦1೦5 610. 17 ೦೩5೮, 1೧೮ 5೧1/ 5709 10 6೮1೬1 
1(5 ೮೦1)/ 518 ೮೬/0 17 177010776718100೧ ೦! 17 ೧/೦|೨೦! 17೮ 58776 5೧೩1 09 ೮079 0)/ 181೧0 176 
010/ ೦೦೧೦೨/೧ ೦1 176 208/17760/ 01 [18೧0100075 & 607165, 06/೧/7901 ೦! ((೩/೧೩1೩೩ 


(66) !/1೧177೧7 ೦! 51% ೦1! 17 9010/ 17 17೮ 5೧1/ 19 10 0 ೧೦1೮ 0)/ 17೮ 561 1೧760610/, 176 0818709 49% 
00016 0 116 0)/ 611815010೦ 0೩ಗ//9 / 6೦/೮1೦0೮೦/9 / 6೦೪೦/7776! ೩೦970169 600. 


೮೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ಭಾಗ೧ 





(೧) 


(1) 


(11) 


೧೦೪/೦1 5ಟಏ೨16)/ 


(0) 


೯೧6170 : 


2 


2 


ಾ 


0 10 40% ೦1! 176 ೧/೦]90! 0೮೦5! ೦/ ೧6.25.00 ೦10/95, ೫/೧71೦೧೮%೦/ 15 1೦55 10 561170 ೬0 01 5060110 
76716 70705 1೧ ಔ880/8/6 ಗಿ/೦೩5 

10% ೦ಟ! ೦! 1೧೮ 01000566 ೩1೦೦೩0೦೧ ೫/೦ಟ1೮ ೧೦೦೦ 10 0 5060! 10೫/೩7೮5 6೧5/70 ೩೦07೦01೩1೦ 0೦೫೦1 
00೦007ಅ೦11೪1/ 10 176 2076. 1೧ ೦೩5೮ ೦1 ೧566 08187೦೦5, 17೮/ ೧3ಬ/ 0೮ 01260 100/8056 0170/ 
17185110106 1601677601. 1೧ ೦೩೨೦ 176 ೦೦೨! ೦! 01000560 ॥೦೪೦( ೦೦೧೧೨೦/10/ 17185110016 
17068569 ೧70/6 17೩೧ 176 ೩1೦೦೫1೦೮ 10%, 17೮ 58776 10 0ಅ ೦೦೧0100166 0)/ 0176 5೧1/ (7/00 0೦170/ 
500/1065 

176 0೧116 1೧ 07 5060110 76006016 70765 1೧ 880816 ಗಿ/೦೩5 ೫॥ 06 0/0/1666 0/60 ೬1೧06 
08)11೩। 506160) ೩5 ಐ! 1೧೮ 17065177071 81805 50/೧ 1೧ 076 8016 0610/: 





1751770071 813061 ೧೬೩೧೧7 ೦1 1೧೦೦೧೪೮5 


[151/೯ ೧/೦|]905 20% ೦1 176 706 55015 





(00 10 ೧9. 10 010165) 





೩.10 0(0/65 10 ೧6. 25 0೦/0166 20% ೦1! 1೧7೮ ಗ(ಆ6 ಓಿ55015 ೦/ ೧. 3.00 0/0/95, 
೧1001೦! 15 1೦55 





೧೩. 26 ೦/0/1696 10 ೧6. 50 0೦/0195 20% ೦1! 1೧೮ ಗ(ಆ6 ಓಿ55015 ೦/ ೧6. 4.00 0/0/95, 
/೧10೧೮%೮/ 15 1055 





೧. 51 0೦10/69 10 ೧6. 99 0೦/0165 20% ೦1! 1೧7೮ ಗ|(ಆ6 ಓಿ55015 ೦/ ೧6. 6.00 000/95, 
/೧10೧೮%೦/ 15 1055 














1716765! 510910/ ೪/॥ 0 0/೦%1೮೦೮ 10 17೮ 9೦೧! ೦! 50% ೦! 17೮ ೩೦07೦೪೦೮ ೦೮0೩) 10 17೦ ೧11. 
(100/0%೦(!, 17೦ 1೧107651 50510/ 01011600 ೪॥॥ ೧೦! 940960 17ಅ ೦೩೦0 ೩5 ೩00/೦೪೦೮ ಟ೧66/ “0೦/6061 
[1೧766 ೮೩01೩ 50610)” ೦! 1706011/05 ೦10/60, 17 ೩೧)/ ೦೩೨೦ 


೦0]ಅ0೦0%೪ಅ: 1೧ ೦೮೦! 1೦ ೧78 ೧೦೪/ 0115 1೧ 176 19716 ೩೧೮ 08/7760! 560101 1೧ 17ಅ 51816 77016 0017061010, 
0%/9/ 500610) ೫ 0೦ 0/0೦%೫1೮೦೮ 10 07ಆ ೧115 ೮೬7/0 176 0೦10/ 6106 10/ 5 1/68/5, 17೦೧7 17೮ 6816 01 
00077670679 01 ೦೦೧7776101೩! 0೦೮೬೦೦೧ 

5110101110/: 71/00/6760/9 561170 0 ೧೮೫/ ಟ೧15 1೧ 176 51816 ೮೬/1/0 179 0010) 61006 || 0 6101016 10 560 
೩೧ (6೦೦/6 500011 

೯61೧0 : ಗೆ! 17೮ ೧೮೪/ ೬೧115 1೧೫ ೫ 0೮ 56! 0 ೮೬1೧0 176 0010) 5/00 /॥| 0 01011606 ೩ ೦೫/೦! 50510); 


(8೩೩) 


(00) 


(00) 


ಗಿ 181೦ ೦೧೩/೧ ೩೦0/1/ ೦! 76716 17016170 7600/1087 ೧115, /|| ೦೮ (61770/5960 176 ೦೦5! 01 
0೦೫೦/ 0೩೮ (ಈ ೧೩.1.00 061 ೧1 

7 ೦೩5೦ ೦! 17೮೦ 7೦೪೦/1೦೦೧7 ೧115, 0೦೪/೦ ೦೦೧೧೦೦೦೧ 5೧001೮ 0 ೩೦೦೪೮ 20 ಗಗ 8೩೧೮ ೫೧1೦0೧ ೧೩೬೮ 
17518166 7೯5 00170181 5೧7011ಅ 1955 10೦775 ೪/1 0೮ 16171001966 176 ೦೦5! 01 00/೦ 08೮ 
೩.1.00 061 ೧1 

೯7 18010/ 1೧ 6011616 701 ೧೩//6, ಔ/00/೧1161೮ 0115101 69610017901! ೩೧೮ 5060110 70016 
70/6 1೧ ಔ80/೩/೮ ಓ/೦೩೨ ॥/॥ 0೮ (61770/9606 176 ೦೦5! ೦1 ೦೫೦! ೩೮ (ಅ ೧೩.1.00 061 ೬೧1 


0೦೦೫೫777೦೧ 51111071 [68177071 7187! 27೦ [1228160005 '//2516 0150521 ೯೩೦110/ 
೦0160099: 


(1) 


(11) 


(8೩) 


(00) 


| ೦/೮೦/ 10೦ ೧7೩6 176 1601 ೩೧೦ 0೩1/7760! ೬೧115 1೧ 1೧೮ 51816 ೦೦770180! 1೦ 971//00/7618| ೧೦1775 
೩೧೦ 176160) 610170 175 17೮ಟ617/ 1೧ ೧796070 175 ೦೦070187055 ೩೧೮ 16000100 176 ೦೦೩ ॥ 16 
0000೦566 10 010106 ೦೧೮ 0776 540510) 10/ 590170 0 0೦77/1707 110೧! 70817767! 71೩೧15 / 
[1878/6005 '//8516 7150058 ೩೦11/ 

17 ೦೦೮/ 10 6೧5016 178 17೦ 18011105 ೩/೮ ೦೮೩1೮೮ ೩೧೮ ೦0೮/೩1೦೮ ೩5 00 176 5050110 (9016176715 
10/ ೧10೧ 170) ೩/6 ೦೦೩1೦೦, 176 01000/6015 ೦೮1೮ ೧5೦೮ 10 6೧5016 178 ೩೦೦೧೦1೦5 ೧೫/1೧7೦ 19೦೬151 
೦8/8೦॥)/ ಐ8/1010816/ 69೫1೦) 5೬00 18011165. ೧5 500 18011165 76೦1ಆ 5060181766 ೦೩೦೫110/ 1775 
6708996 17 500 ೩೦೪11೦5 ೫/೦೮ ೧960 10 06 106711160/ 56190166 10/ 1770197116718100, ೦0೮1೩೦೧ 
೩೧೦ 77೩/1678/09 01 176 /೦|901 


£॥010111/: 


(8೩) 


(00) 


ಡಿ 5೧1/ 10/7750 0)/ 17ಆ ಟ56/ 1೧7೦510/ ೦೦77/9170 ೦! ೩ 0/00 ೦1 ೧11೧177077 5 ೦೧160167೧೦5 ೫೦೬1೮ 
06 6101015 10 0/೩7! 500001. 776 5೧1/ 1ಬ/ 0 61೧೦/ ೮೨೪೫೦1೦1೧70 ೩ ಆ/ಅ9೧1616 70716 ೧೩/4 / 
ಔ/0%/೧11616 18011165 ೦ 50010/ 5060110 76716 ೧೩/4 1೧ ಔ820(0/8/6 ಗಿ೦೩5 

7೧6 5೧1/6 ೧೦ ೫೦೬1೮ ॥॥ 10೦ 18 17೮ 007911! ೦! 8೦೧ 18011105 ೧77೩)/ ೮9%6|೦) 176 010|6015 0೧ ೩ 
8071 /7066। 0)/ 16071/170 ೩೧೮ ೩00೦1711೧0 ೩0970105 ೫/೧೦ ೧2/ಅ 1೧ 1690019116 ೦೩0೩೦॥/ 10/ 
6916100170 ೩೧೮ ೦09/೩1೧೦ 5೬೦0 1೩೦110/ 


ಭಾಗ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ೮೮೩ 





(0) 


(111) 


(1೪) 


(00) 06/7/7767! ೦1 (೧2/7810 17/000೧ 0008/1177! ೦! 118೧0100776 & 7607105 ೧78/ ೩೫5೦ ಗಗ 6೬00 

18011/ ೦೧ ೩ 80೦7 |/006|, 1! 1೧೮ 508/೮ ೩೧೮ 5176 ೦! 17ಅ ಏ10|60! 7601/6776 ೩/೮ 1೩10 9೧0000 
೧/೦|೨೦! ೦೦07೦೧7೦೧15 : ೧/೦]೦೦: 0೦5! 10" 176 010೦56 ೦ 0೩೧! 50000೦1: ೫೦೮1೮ 17016ಅ 17ಆ 10100//0 
00030070015; 


(೩8) 17125110116 ಆ 1೦೩೦೨, /೩1೦ 50001/, 2೦೫/೦/ 10.(6016170 1೩7೮ ೩೧೦ 18೧6 69%61007760/! ೦೦515) 
(00) 8೬16100 
(00) ೧1೩೧! & !1801170// 


೮೧0170 : 7೧6 ೦೧೦ 176 0/೩೧! 5000/11 /|| ೮ 0೦೫1೮೦೦ 10 176 5೧1/17 10ಟ/ 6೮೩ 1೧518176015, 10/ 560170 0 
800 18011105 ೩5 100/6; 


(೩೩) 010 50% 01176 ೧/೦|901 0೦6! ೦/ ೧೩.5.00 ೦/೦/ಅ5, ೧10೧೮೦೪೦! 15 1055 


(00) 7 ೦೩5೦ ೦! 1187010007 ॥10|6015, 176 500810) ೫೦ಟ1೮ 0ಅ 1೧7106 10. 80% ೦1 176 010|90! ೦೦6! ೦1 ೧. 
1.00 ೦/೦/9, ೫/೧1೦೧೮%/ 15 1೦55 

(00) 7 ೦೩5೮ ೦! 176 ॥10|6005 06170 1.060 ಟ760/ ೩೧)/ 507೧0176 ೦1 01/7/7901! ೦! 1೧018, 176 5ಟ0610)/ 
೦1೮ 0 ॥/71100 10 20% ೦1 17೮ 70901 0೦5! ೦ ೧6. 5.00 ೦7೦7೮5, ೫/10! 15 1955 


(606) 776 ೧110510709 10/ 61600/5967700/ ೦! 1೧70೦601165 ॥/| ೮ ೮018166 17 06781075 [1870೩ 10 176 ೦1 
176 7೦॥೦), ೧10೧ ೪/1 8150 50! 17೦ 76506001 ೮೦೪೮1೦)7790/ 17116510೧65 


11008 ೧1೦|೨೦! 


(1) 


(1) 


(1) 


೦/0]9೦0೪6:10 9೧50/6 1೧೩! 176 51810 1/87510/775 1೧10 ೩ 6100೩ 171/9517797! 6650781100, ೮೦%61[೦077601 0) ಊಡಿ)/ 
೦1 95180181760! ೦1 5೦%ಆ/೩! 177608 010|9015 15 ೦೦೧51669166 ೧೦೦೮558//. 76 70೩/1760! 01 118೧0100075 & 
1670105 1710766 10 01077016 ೩೧೮ 18011(81ಅ ೧7508 ॥10|ಅ೦15 ೫೧10೧ ೫೫೦1೮ ೧8% 17110101 6160! ೩೧೮ ೫(೦ಟ1೮ 06 
1೧160/೩! 10 176 977010)/77001 0976/8110 ೩೦11/10/ ೩೧6 17019116 560107 69%610077671 1೧ 176 5(೫0 

5110101110/: 1100೩ 7/೦|೦೦15, ೦೧ 176 0೩515 ೦1 17 1೧71/951776715 11 ೩ 517006 0101901 17 70೧6 1 ೩೧೮ 700೧6 2, ೦೩೧ 
06 01೩591160 ೩5 10100/6: 


(೩8) ಓ|| 1೧೦ 10716 ೧115 9೦೦00/೧0 8/೧757070 ಟ೧15, 1750/70 ೧೩. 100 ೦7೦765 ೩೧೮ ೫೦% ೦0// 1 
೦98/1೦0 ೦1 100 ೩55೦15, ೩೧೦ 0/0/01೧0 ೩ 111೧1770೧7 ೦1 150 61/60! 67701077601 
(00) ೩17767೧070 0೧115 171510 ೧೨. 100 ೦7೦7೮5 ೩೧೮ ೩೦೦೪೦ 1೧ ೦೩0೩! ೦6೦೮೧೦1/6 1೧ ೦7೦೩0೦೧ ೦! 10466 


೩55015, ೩76 010%16170 ೩ ೧711717717 ೦1 500 61/60 61701017671 
76170: 5೦೦1೩ 1೧0೦5೧1/ಅ5 900೧060 10 176 7/0|ಅ0! 00೦೧೦೧15 10 ೮೦೪೮1೦)1೧0 ೩ !/008 7/೦|601 ೩/6 ೩5 
10100/6: 
(೩೫ 0೩01181 50510)/ 


» 6 [1608೩ 7/0]901 ೫/೦೮ 1600176 18/06 ೩/೦೩ ೦1 18೧76 ೧10೧ ೫/೦ಟ[೮ 0 ೧601610066; 
010|601 700೦700! ೫/೦೮ ೧796೦ 10 016 170 1೧1/851100೬/6 76016776715 10/ 17೮ ೧! 
2 06/7/7601 /1| 701166 ೦೩0೩ 500510 (ಈ 10% ೦! 176 1660 55೦15 ೦ ೧6. 10.00 
070/65, ೫೧10೧೦೪೮! 15 1055 
(00) `01710ಟ15017071 ೦1 51016 1.೮೪೦! 78/99, 011095 & 5181100 [೮೪1೦5 
ಾ 76 50%ಆ/೧/7601 ೦1 (68/7೩1೩ ೩ ೫! ೦೦! 01೦೦೧೮೧5 ೦1 11008 7/0|6015, ೮6617010೧6 


1/07 ೩ 51810 ೩೧೮ 1೦೦೩! 1895 ೩೧೮ 19%1೨5, 17016170 5೩/95 7ಖಃ(, 7/70೪0/ 7೫, 1/೦5 
0೦೧1೩೦! 7ಖಃ(, ೮55 610೦., 17 (506೦! ೦! 8ಟ001/ ೦! 0೦೦೮5 ೩೧೮ 56/1065 0)/ ಅ5[80161/776715 
10 176 ೮9%61006/ 01 1/60 ೧/೦|90185 


ಾ 17700/9677601 ೦೬1೮ ಅ 77806 ೦೧ ೩೦0೬೩ ಏಖ/೧76715 ೧1806 0) 175 9೧10907676ಟ/5 ೩5 
0! 176 17/01066 790016, 10/ 176 100೩ 17 70೧6 1 ೩೧೮ 70೧9 2 
(00) `01710ಟ15017071 ೦1 ಔ770101/665 51316 1೧5ಟ/8709 / 57010/6995 ೧7೦೪೫16೦೧1 ೯೬೧೦ 
ಾ 7೧6 0%9/೧/7601 ೪/1 ೦116/ /6177007567760! ೦1 90೦7೦11176 1701766 ೦೧ ೩೦೦೦೬೧! 01 
617010)/6/'6 ೦೦೧10೬1೦0೧ 100/8/65 ೧5|। ೩೧೮ ಓಣ (೧/00 ೩ 0/566161711766 10/77186 
ಾ 17700/9677601 ೦೬1೮ ಅ 77806 ೦೧ ೩೦0೬೩ 0ಖ/೧76715 ೧1806 0) 175 ೦೧190767605 ೩5 


06/ 176 17೪೦1066 190016, 10 17ಆ 11008 710/60! 1/7650600/ಆ ೦! 17೮ 70765 1೧ 10೧ 176 
115 ೩/6 10೦೩೦೮ 


ಾ 76 50000ಗೆ ॥/೦ಟ1೮ 0೮ ೩/೩1೩010 10/ ೩ ಐ6100 01 11 168/9 1/07 176 6816 ೦1 0017176101 
006೬0100 
(60) 01710ಟ15017071 ೦1 5೧17/78೩೬ 
» [160೩ 01060! 67115809 ೧೮09 17೪6517760! ೦೧ 71೩೧! & !/2011707/ ೩೧೮ 17೬5 |! ೦೦ಟ್ರ೮ 06 


17700160 1/07 ೦1767 ೦೦೬೧0165. 76 ಆ೦%ಅ/೧/77601 | (0/1೮ 100% 6770100 ೦1 ೯೧॥೧/ 
`ಖ« ೦೧ ೧1೩೧1 & !/20೧1700/ ೩5 06! 17ಆ 6001/6176 ೦1 176 ೧1! 
(66) 01710150170 ೦! 513770 ೧ಟ೧/ 


೫ 51೩/70 60/ ೦೧ ೩1 100೩! 6೦೦೬೧7೦೧15 10/ 18೧6, 1೦೩೧, 1/೦/6170 ೦೩0೦11೩! ೩೧೮ ೩೧)/ ೦1೧೦! 
010]601 6೦೦೮೧7೦೧15 ೩॥/೩೦॥/0 518770 ೮೬// 17701081005 ॥/1| 0೮ 1617100500 ೩5 001 0176 
51805 56110170೧6 1 ೩೧76 70೧6 2 


೮೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ಭಾಗ೧ 





() 


(1) 


(00) 


೧೦೪/೦1 5ಟಏ516)/ 


2 ೧1೧700/5617601 ೦1 ೦೦5! ೦1 ೦೫೦/ 0೩ (ಅ ೧.1.00 061 ೬೧1! 107 8೩ 1೩1೬೮ ೦೧೫/೧ ೩೦1/ 01 
197165 17010100 16000108! 1670165. 1೧ ೦೩56 ೦1 111-160೧ 7೦೦1೦೦71 115, 00೦/ 
000/0100 50016೮ 06 ೩೦೦% 20 ೧. ೧6 170670/ಆ ೫/| 8೫190 0 ೧೦೧೮೦6 10 ೯7೧ 1೩0110/ 
11 ೧/೦|601 

ಾ 0/ ೧7508 ॥10]6015, 0/೦[೦೧7೮೧15 ೩/೦ 19 10 60%6100 ೩॥[(೩೦0/ಅ 000/6/ 010|90! 10 2447 
0೫/9೦! 50001/. 76 ೦೦5! ೦1 176 00/6! 010601 | 2೮ ೦೦೧75160160 ೩5 08ಗ 01 1೧6 ೧/೦|೦1 
0೦8! 17 176 20181606 ೧/೦]|90! ೧೦0೦1 


76 085/01 ೦1 1706071105 ೩5 7769710760 ೩೦೦೪೮ ೫೦೬1೮ ೧೦! 909606 15% ೦1 1೧6 ೧/೦|90! ೮೦5! 0೦! ೧. 
50 0/0/99 ೫/೧10೧0%0/ 15 1055 


0೩॥೩೦1/ 8116170 5000011 


ಗಿ0೩ 1017 ೮061೦077601 ೦! 8/6 171೩5110006 10/ 17೦ 16701ಆ ೩೧೮ 9೩/7760 560101, 17೦16 15 ೩೧ 17೧01601 ೧೦೦೮ 10 
0101166 176 1760517/ ೫7 5010/ 1೧015 778170/ 10/ 17೮ ೦/೦/೩॥ ೦೩0೩೦1 / 016170 00100565. 50೧ 080೩೦1/ 01161೧0 
171181/65 ೧666 10 0ಅ 0/0/1೮9೮ ೦೧ ೩ ೦೦॥ಅ೦॥॥176೦ 08515 50 ೩5 10 ೦0೭೩೧ 9೦೦೧೦೧71೦5 ೦1 508. ೮೩0೩೦/0/ 0೬161೧0 
17111811/ಅ5 1781 | 0೮ 50001166 ೮1/70 176 ಐ010/ 06106 ೩/೮ ೩5 10100/9; 


(0) 


(11) 


1181/66! 00161೦01767! ೩೧೮ 518೧61೧0: 


(8೩೩) 


(00) 


(00) 


(66) 


೦॥]900%ಅ: 0 ೦೧೩೦1೮ 000 ೦1 ಅ7176016700/9 / 0೧115 10 ೩೦೦೦95 17೮ 00008 ೩೧೮ 9177010170 
60179510 77814015 ೧7016 6116001/00/ 


5110101110/: 776 6॥010110/ ೦7 560/00 500011 10/ 17೦ ೩೦೦೪೮ 1೧118110 15 ೩5 10100/9; 
ಾ ಗಿ. 01೦೬) ೦1 ೧71೧177017 5 ೦೧॥/೦0/6/೧6ಟ/5 ೧2//೧0 ೧115 1೧ 17೦ 51816 / 1760610// ಗಿ5೨೦೦1೩॥೦೧5 


5£೧1// 1760610/ ೨5೦೦1೩1೦೧5 ೮9%6100170 77016 ೧೩//6/ 5060110 70716 70765 17/00 
೮6/710೩ ೦/ 51816 ಆ೦%6/7/767/ ೩551918೧06 


೧/0೦|೨೦! ೮೦೦77೦0೦೧1೨ : 70 7/೦]901 ೦೦೧7೦7೦೧15 1೧5 ॥/೦೮1೮ 09 11೧600 ೪/|| ೮ ೩5 100/6; 
೧೩/೦10೩॥೦೧ 17 1716/7810! 0೧10110೧05 

8517055 7೮1೦೦೩೦೧೨5 ಓ0/೦೩೮ ೩೧೮ 1೧0/2/6 1/15510೧5 

20%6100/76//! ೦['//6051105 / 8100/65, 610. 

ಟ66/18/070 1/18/40! ೧೮೦5೮೦೩/೦೧ 5೭6165 

0380977901 ೦1 |೧16/781107೩| 112140! 29%61೦07790! ೮೦೧5118715 

20%6100/76//1 ೦1 8೩೧೮5 


೧(01010/ 


3/ 31 01 1 ೫ ೫ ೪ 31 


೦1॥೧೮/ 1/8/0110 1೧118105 


೮76170: 776 1೧6170 500011 ೫/॥ 06 01011೮06 10/ 1715 1೧118116 ೫೦1೮ 0 50% ೦01 1೧76 0101901 
004! ೦/ ೧೨.50 18/೧5, /೧1೦೧೦೬೮/ 15 1೦55, ೫/೧ 17೮ 08187೦೨ 001೧0 ೧70! / ೩11೩೧೦೨೮ 0 176 0/06 ೦01 
911/6016760/9 / |7651/0/ 55೦೦1೩1೦೧೨. ಗಿ೨5151806 ॥/॥ 0 0೦11೮66 ೦೧ 1617100/56/760/ 08516 


2069107 00೫61೦17971! ೩೧೮ ೧೦೮೬೦! 01/೦75111031100: 


(8೩೩) 


(00) 


(00) 


೦0]9೦॥೪ಅ: 10 9೧೩೦1೮ ೧೩76010007 9೧1/60/6760/9 ೦/ ಟ೧115 10 69/6100 ೧೦॥/ 0೦೮೬೦0 17/0೬00 666100 
61610077601 


5110101110/: 76 61010110/ ೦1101೩ 10/ 56610೧0 5000/11 10/ 17 ೩೦೦೦ 1೧11811/ಆ ೩/೦ ೩5 1010/09; 


ಓ 0100 ೦! ೧11೧177ಟ17 5 ೧೩೧೦1೦೦೧77 671/60/6760/5 ೧೫/17೦0 ೬೧115 1೧ 17 51816 / 1೧6610/ 
೨೨೦೦1೩1೦೧೨ / ೮೦-೦0/೩॥/೮ 50010065 


5೧1/6 60%6100170 701 7೩//6 (೧೩೧೦1೦೦೧75)/5060110 700016 70೧05 17/0೬00 ೦೦೧೩ ೦ 
51816 06177767 ೩551918706 


೧/0೦]೨೦! ೦೦70೦೧೦715: 70 7/೦]೦೦! ೦೦17|೦೧೦೧15 1781 ೦೮16 0 117000 ೩/9 ೩5 100/5; 


೦8! 0! 76107675 6708096 11 295100೧ & 7೧/೦೮೬೦! 0೮%61[೦077671 
0೦8! 0! ೧೫/ !/81011819, 5000181760 1/201170//, |! ೩೧)/, 610. 
1650/70, 518೧68161728100 006/೧565, 610. 


೯೮೧6170: 776 1೧೦170 5000ಗ /|| 0೮ 0701666 101 1715 1711150116 ೫೦1೮ 06 50% ೦0! 076 /01901 
008! ೦/ ೧೨.25 18/೧9, ೫೧10೧೦/೦/ 15 1೦55, ೫1೧ 17೮ 0೩/೩೧೦೦ 06170 176! / ೩11೩7096 0 176 0/00 01 
9710'6016760/95 / 17೮51೧/ 55೦೦1೫1೦೧೨ / 0ಿ೦-೦07೩/ಅ 50019165. /551518705 ॥/ 0೮ 0/0/1666 0೦೧ 
61೧700/567601 08515 





ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ೮೮೫ 
(111) 5187681765 ೩೧6 ೦೦07॥1137069: 
(೩8) ೦0190099: 0 9೧೩01೮ 17೮ 1೧760610/ 17 ೩೮೦0110 518708/605 ೩೧೮ 17616 0)/ 09೦೦೧711೧0 ೦೦7701೩೧! 10 


(18) 


(1) 


(ಗಾ) 


(೧) 


'/811005 171078110೧೩! 17೩06 76೦16776715 


(00) 5110101110/: /ಓ೧)/ ೧1! 1೧8 ೦೦೭೩1೧75 ೦೦11೦೫೦೧ / ೩೦೦/೦೦॥೩೦೧ ಟ೧೮೮/ ೩೧)/ ೦1 1೧7೮ 1೧1917810೧81/ 
(9006/1266 / ೩೦೦೦016೦ 5187608166 501 ೩5; 


868೬ ೦! 17618 51870865 

150೦-9000 ೦೬೩॥॥/ 11878067750 5610೧. 

150೦-14000 ೧10೧7767181 11273061700 591017. 

15೦-18000 ೦೦೦೬0೫1೦೧೩! 1081 ೩೧7೮ 58100/ 5187೧68166. 

50018 ಓ೦೦೦೬೧1೩0॥10/ 51868/656. 

1716/78110781)/ ೩೦೦/೦೮16೮ ಅ೦೦-1೩೦೦1$ ೦ಓ£-17£ 100, 610. 

ಾ ಟಿ11 ಔ//00/76018| ೧/೦೦/೩೧777ಆ ೮೮೦/1(1೦೩0೦೧ (೩ ಟಿ!-106 1೧118116 01077010 500180/ 
(ಅ5[0/51016 8೩೧೮ 59518178015 517055 01801065) ೩೧೮ 176 ಟಿ! 00೧೦0710 ೩೧೮ 50018 
001717155100 10/ ಗಿ918 ೩೧ 076 ೧೩೦11೦ (1150೧) 

ಘಾ ಓಿ7)/ ೦1೧೮/ 17167810081) ೩೦೦೮೮16೮ ೦61110810೧ 1೧8! ೪/1 6೧೩01೮ 0606/ 78461 
05110010. 

(00) ೯೧6170: 16 170170 500001 ॥/| 0ಅ 0/0%1೮6೮ 10 ೩೧ 1761/1608! ೬೧1! 10 17 97001 ೦1 50% ೦0! 176 


004! ೦/ ೧.5 10/೧5, ೧10೦೪೦! 15 1955, ॥/[(೧ 1೧7೮ 0೩೩೧೦೮೦ 06170 776! / ೩11೩7೦೨೦ 0)/ 17೮ 076110180/ 
11. ಗ೦51518706 ॥/|| ೮ 0೦೫1೮೦೦ ೦೧0 7617700/5617001 0೩515 


5೨15187೧06 10 0೦5೦/೦೨೦೨ ೦೦೧5೦1೪೩1೦೧ ೩೧೮ 6೧೪1/071707181 ೮೦೧7೫012706 10 62150೧0 ೧115 

(1) ೦0]900%ಅ:1೧ ೦7೮೦! 10೦ 778/ಅ 17೮ 975170 1061 ೩೧೮ 08/7767 ೧115 1೧ 17೮ 5181ಆ ೦೦1701817೩7! 100/8/೮5 17೮ 
0೧೩೧೦1೧0 971/0೧77601 ೧೦/7758, 1! 15 0/೦0೦56೮ 10೦ 1016೮ ೩551518709 10 1550/06 ೦೦೧567/800೧ ೩೧೮ 
61110017618 ೦೦೧101೩೧0೦6 


(11) ₹110101110/: 
(೩೩) 776 065070 ೧115, ೦೦೮/೩॥೦೧೩ 10/ 1717117007 1೧/೦೮ 168/5 ೦/ ೧7016 (೦೬1೮ 0 610116 101 176 01871 
(೧) 76 9೧161056 ॥/|| 0೮ 6101016 10/ 176 01೩0೧1 ೦೧೦೦ 1೧ 0೫೦ 1/68೩/6 ೦! 1೧೦ ೦೮/೩1/70 06106 01 176 
50೧6776 
(111) ೯076170: ೦1770೬/5017001 0 10 50% ೦! ೦೦9! 1೦ 67010) ೩೬೮1//೩1೦/ ೩೬೮1/ £೧://0೧77618| ೦೦70181709 ೦/ 


78177೬17 ೦! ೧.50,000 ೧10೧೮೪! 15 1೦55 ॥/|| 0೮೦ ೩೦0॥೦೫1ಅ 17 ೩೦೧ ೦೩5೮ 5908/8101/ 
1716018106 7671116 07115: 
160016 ೩೧೮ ೩1770೧! ೧115 7005170 ೧7016 17೩೧ ೦೧೮ ೩೭೬೮ ೦೧೩ ೩೦/1)/ ೦1! 167165 ೩! 51೧7015 100810೧, 0)/ ೦೧೦ 
91'60/676ಟ/ ೫/೦೮ 0೮ ೦185511006 ೩5 1೧15018166 70716 0೧19 


0%618111೧0 ೦! 5ಟ೦॥೦1 ಟ೧೮೦/ ೦0೧೦/ 50೧07795: 


6 8೩551918706 ೫/೩18016 ಟ೧60/ 181005 50೧0765 ೦! ೮೦೧1೩! ೩೧೮ 51816 ಆ೦%01೧779೧15 16 705 ೦! 1/1೧191೧/ 0! 
(105, ಆ೦%೪೦/77760/! ೦! 1761೩ ೧1ಖ/ 0ಆ ೮೦%91೩166 0) 17೮ ಆ/೦೬) ೦1 ೧1907676019 / 176517/ 55೦೦1೩0೦೧5 / 5೧1/6 / 
(115 ೫1೧ 176 500011 ೩೫೩11 ಟ೧೮೦/ (715 ೧೦1೦. 1100/9%0/, 176 ೦೦೧11100೦0 1)/ 176 176091/ 5೧81 ೧0! 06 1955 07೩೧ 
15% ೦1176 ೦೦5! ೦1 6೩೦೧ 010|60( 17 ೦೩5೦ ೦1 50೧ 600181೧0 


6 0/0]೦೦15 ೩೦0/೦೪೮೮ ಟ೧660/ 1716 0010 ೪/1 ೧೦! 0ಅ 6101016 10೦ ೦18111 1706701095 ೩೧೮ ೦೦೧೦೦551075 0೧೮6/ 176501೩ 
೧0॥0/ 01176 5೭86 


(1077307 0೮65೦೮/೦೮5 20%610017071 & 511 00-01868000: 


170 ೩/೩1ಊ1॥(1/ ೩76೮ ೦೩॥0/ ೦1 8/60 ೧78/7[000/0/ ೩7 019-76019165 10/ ೩ 0(00೩[/ ೦೦07॥911/ಆ 19716 ೩೧7೮ 0೩/7767! 176517/, ೩೧೮ 
1761761016, 176 |010)/ ೪/1 01169 ೩೮೦೦೬೩1೮ ॥0//0/ ೩೧೦ 17/೬9! 10 17ಅ 69%610077671 ೦! ೦೮೦-೦೩5೮೦ 5116 10/ 1೩1೦೬5 50-8601019 
01 167016 17651//. |! 15 18109160 10 09761816 8೩! |೦೩6! 5 18೩೧ ೦೧701070715 ೩೧೦ 10 081೧ 17 ಟ೧೦17010)/66 1೦೬1 6೮೬/10 176 0010 


06106 


(೩) 


(0) 


ಟ0-6868/10/ ೦1 011 1೧1/851100೬/6 17 17501100 

೧0170 50001 ೫॥ 0೮ 01001606 10೦ 1750101015 ೦! (690015, ೫/೧೦ ೩1೮ 1೧10 176 ೩೦೩೮೦0೧711೦5/ 5 ೮೮೦1೦0776೧1 1೧ 1೧೮ 
10716 ೩1೮ ೦೧೫/0, 10/ ಟ0-01808000೧ ೦! 11817170 18೦11105 1೧ 176 ೦೩/7005. 1010 8. 1 ೦/016 10೧6170 5000001 ೫ 00 
00116006 10 176 1೧501೬11075 08515 ೩೦0೦/೦೮ 0೧೧ ೧10೧ 80016 |50ಗಿ/ 17೮ 107(1ಅ 1೧1೩5110176 ಟ0-01868100. 7೧/66 
17111005 | 0೮ 5000011006 101 170 167016 17185110106 ಟ0-0/8681100೧, 6೬/70 176 (08/7818 76016 ೧೦॥೦/ 2013-2018 


50701700170 01 05070 1೧501165 / 5॥॥ 7)೦%೮೦1೦07760! ೮೮71765 


17 ೦7೮೦/ 1೫/ಅ ೩ ೦೦0೮1097೦೦ 0910/೦೧ 17ಆ 18171೧0 1೧118165 ೦1 ಆಂ1777601 ೦! 1761೩ 17೦೬೦೧ 11500 8/0೮ 01707 
[17151165 500 ೩5 !/೦೧7೧, 1/೦7 61೦., 1170170 50001: 1೦ ೦೦೩0೦೧ ೦! 17//85111010/6 ೫೦1೮ ೧01 0ಅ 6೧00೬/8066. 
೬೧6170 1೧197/9700/5 0)/ ಐ11&7 ೦೬1೮ 170166 5000011 10೫/೩/೮5 17817170 ೦೦5! ೩೧೮ ೫/೦೮ 0 ೩5 10100/9: 





೮೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ಭಾಗ೧ 
(1) 1೧. ೦೩5೮ 1181೧1೧0 01೦0೦೧೮೧15 ೧8/೮ 176 1601511ಅ 1೧1೩5001075 ೩೧೮ 1೧7ಅ ೦೩0೩೦1 / 10 11೩೧ ೩೧೮ ॥1೩೦೮ 
0676101865 1೧ 1೦ 1970165 ೩೧೦ ೩0[೩/6| 560101, 170) (೦೬1೮ 0ಅ 50001160 100/೩/65 176 1೩11೧0 ೦೦6. |! (76 
17185110116 185 0೦೦೧ ೦19೫೦೦ 17/0000 176 10೧0170 5ಟ000ಗ 17೦೧7 908/1177! ೦! 118೧6100075 ೩೧೮ 
776165, 176 50/00 100/೩/೮5 11817170 ೦೦5! ॥/| 0೮೦ ೧೦. 6000 06/ 0976101೩0/ 
(0) 50000 10 0180/70 ೧/೦|೨೦! ॥701071671810/ 10670165 (೧1ಓ) / 17511105 
1೧ ೦೩5೮ 1೩1೧170 01೦೦೧೮೦೧15 ೧೫/೦ 17೮ ೦೦೬1511 17185110116 ೩೧೮ 17 ೦೩)೩೦1/ 10 1೩1೧ ೩೧೦ 018೦೮ 00161101815 1೧ 17೮ 
107016 ೩೧೮ ೩೦೩/6! 56010/, 179) ೫/೦1೮ ೩150 0ಅ 500/0166 10/೩165 170 11817170 ೦೦೩ 1೧ 1716 ೦೩೨೦, 176 50000ಗ ॥/॥ 00 
೧6. 7500 001 06/751018// 
(0) 5000/11 10 110%/ ೧/೦೦! ॥7010776718110೧ 097೧0165 
1೧ ೦೩5೮ 1೩1೧170 01೦೦೧೮೦೧15 ೧೫/೦ 1೧7೮ /೦೦೬15[1[ಅ 171/851101೬/6 ೩೧೮ 17 ೦೩0೩೦1/ 10 1೩1೧ ೩೧೮ 018೦೮ 00161101815 1೧ 17೮ 
19716 ೩೧೦ ೩೦೩/6! 560101, 17೮/ ೫/೦ಟ1೮ ೩15೦ 0ಅ 5000006 100/೩7೮5 17ಅ 11817170 ೦೦೨5॥ $90601 10 ೩001೦01೩1೮ ೮೬೦ 
61106709. 17 1715 ೦೩5೦, 176 500011 ೫ 0೮ ೧೨. 7500 ॥/ 067610180/ 
(6) 7೦1೧0 1/10910765 
(1) 776 01೩7! 500001 1107 176 001೧/760! 01 02/78180೩ 10 170 1181೧170 0100/877 ೪ 06 0೩506 ೦೧ 1೦ 
7716510೧65 
(11) 776 71/9! ೧771051076 ॥/॥| 06 ೦೦/71010100 ೦1 111೧170 0100/87. 50% ೦! 176 6101016 1076 ೫ 00 17866 07 
೩೦೧10170 17 1/9! 7111061076 
(111) 76 5600706 ೧111051076 ೪/॥ 0 ೦೧ ೦೦೧7016000 ೦! 60 ೮೩/5, ೦5! ಐ18೦೦77001 ೦1 0676110180/. ೧೮೧7೩/7170 50% ೦01 
176 6101016 0೩/೧760 /1॥ 0೮ ೧7೩06 ೦೧ ೩೦೧1೦೧0 176 560006 71110510೧6 
) 7180671601 ೦1101೩ 
ಗಿ|1 0181170 0100/8175 | 0೮ 1೧66 10 076 17609[ಗ/ 16001/6760! 10 9೧5016 18೦೦176015. ಗ 171೧111077 ೦! 80% 01 
018೦೦/7601 10 0೮ ೩೦೧1೦೪೦೦ 0)/ 176 ೧1/9 / 1೧611105 
(8) 718/11೧0 ೦೦೧ಗ! 
(1! 1೧೦ 11817170 ೦೦೧1೦೧! (೦೬೮ 0೮ 5187608/61760 ೩೧6 (೦೬1೮ 79೮16 ೩೦07೦೩! 0)/ 176 51810 10%| ೦೦77/71106/ ಐ11&7. 7/1 
| ೩55/7೦ 176 ೦೩॥॥/ ೩೧6೮ ಟ೧110/7110/ 1೧ 1೧6 ೦೦೧1೦೧1 
(1) 1137806179! 17101778107 5/61677 (1/15) 
[/15 ೨/51017 ೪/|| 1801110816 176 7೦/೩/1700 01 (1870100175 &1 0165, 60101777601 ೦! (68/7818/48 10 ೧2/೦ ೩೧ ೦0೦1೩೦೧೩ 
0001॥'0| ೦೪೮/ 17ಅ 11817170 ೩೧೮ 018೦೦77೦೧1 0/೦0/೩/77 17616 0 176 ೦೩/0/ ೦! 17೮ 0/೦0/೩717 ೦೦1೮ 0 ೧7817181766 ೩೧೦ 
00018660 ೪/7019%0/ ೧6೦೮55೩// 
(19) ೦515918೧06 10/ 6719170 ಟಿ15: 


5(॥03೧5107/ 011015111080100/ 1106017178000/1760013010010೩! ಟ0-07368000ಗ 


17 ೦/೮೮/ 10 18011816 ೩೧೮ ಏ/017016 /00/0 ೦1 07016 176517/, ೦೪617/7601 ೦1 (68/7818 ॥/|| ೦1೦7೧೮ 5ಟ000ಗ 10 076 9050/70 19716 ೧115 | 


(76 51819 ॥/710( 65180160 176 180! 17೩1 170) 8/6 77060/1766 / ಔ1/ಆ/51160 / ೧70೩7೮೮೮ ೩೧೮ 007೩೮9೦ 17611 1607/0100)/. 715 || 1801111816 


176 9651/70 167016 ೧115 10೦ ೧756! 1716781081 6೧11೦೧76018! 8೩೧೦ 500181 51808/65. 1೧ ೩೮೦11೦೧, 1715 || 60 1೧೮56 0೧15 10 81೧ ೩! 0116/ 


0101180110/ ೩೧೮ | 0೦೦೨! 176 ೦೦೧1೮೮/೦೨ 01 9161/70 167016 176051/. 


(1) 


(8) 
(0) 


`೦/ 179 010೦569 ೦1 176 5816 ೩551918700, 17೮ ೩೦0/11೦5 ೩7೮ ೮61/66 ೩5 91800/8160 0610/` 


2(08075100- 7715170 ೧115 17 1೧೮ 707/0155 ೩೧೮ ೩8/7760! 560107 (೦೬1೮ ಅ ೦೦೧5166760 ೩5 0೧115 ಟ೧೦6/00170 ೦೩0೩೦॥)/ 
9708/75100, 17 ೦೩5೦ 170) ೩/೦ 171/65106 1೧ 01871 ೩7೮ 77807170//, 10೦1 00೦೩/7೦॥7೦ 17 176 58779 0೮517655 ೦/ 80 560101 


71167511108110೧ - 151170 ೧15 1೧7 176 700105 ೩೧೮ ೩17790! 56010 ೫೦1೮ ಅ ೦೦೧5160166 ೩5 ೧115 ೧600100100 
611/6/5111081100, 1೧ ೦೩5೦ 179) 8% ೦೩/71೦೮ ೦! 9170/ 0೩೦(॥/೩/೮ ೦/ 100816 17160/8100, ೫/11 1೧೮ 16716 ೩1೬೦ ೦೧೩/೧. 
76 58/6 17160/810೧ ೧78/ 0 17ಆ 17777601816 ೩೦011॥/ 1೧1೧ 17 08೦/೩7೮6 ೦/ 10/18/16 ೦೧೩1೧ ೦ ೩೧) ೩೦1/ ೦1 176 1೩1೬೦ 


0೧೩0 


!1006017128110೧ / 7600/70100)1/ ಟಿಐ-018021100೧0 - 15070 0೧115 1೧ 17೮ 707106 ೩೧೮ ಈ8/7790! 56010 ೦೮1೮ 0 
0೦/75166/60 ೩5 0೧115 ಟ೧06100170 ೧7066/7178100 / 160೧/0100)/ 0-080/0, 17 ೦೩5೮ 170) ೧2/೦ 01೩೧! ೩೧೮ 7180೧1೧60/ ೦1 
09/181೧ (1೧6 ೩೧೮ 179) ೧8/6 0/೦೮೦/ 1೧ 01871 ೩೧೦ 17801170// ೦! ೩೧ 007೩೮೮೦ 1೦/910೧ ೩5 ೩ 190180917601 ೦! 176 0೫5೧0 
0187! ೩೧7೮ ೧78೦11೧6// (೩5 50601166 ೧60/1೯೯5 50/0176 ೦1 €೦%/77760 ೦1 17618) [1೧ 17೦ ೬೧1 


[1019: 1೧ 81 ೦೩5೦5 ೧76700೧656 ೩೦೦೮, ೩ ೧711೧177೧7 171/೦570! ೦! 15% ೦೧ 1೧761 6705070 018೩೧1 ೩೧೮ 7780೧1೧60/ 1೩೬೦, ೩5 


07 176 6816 ೦1 ೩0010೦೩0೦0೧ ೫/೦ಟ1೮ 06 ೩ 01916001516 1೦1 ೦೦೧51೮61070 500 01000೦5815 ೦ ೩001೦೩! 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ೮೮೭ 





76 ॥7೦970/5 ೦೫/6೦ 10 17ಅ 9765070 (೧115 ೧೦೧ 179) 550 (1೧0170 ಟ೧60/ 17೮ ೩೦೦೪೮ ೧76700೧606 ೦1167೩ ೩/೮ ೩5 10009: 


























580. 17067೧0೪65 2000-1 7000-2 
1 ೦7೮61! 11766 0೩1181 20% ೦೧ 176 1810೦ ೦1 718೧! & !18011760/ ೦/ | 15% ೦೧ 176 ೫೩೬೮೦ ೦! 71೩೧! & !/8011700/ ೦/ 
500516)/ - ೧18೧1 & ೧೩. 1 ೦/೦/6, ೫/೧10೧೮%/ 15 1955 ೧.75 1೫4೧5, ೧10೧೮೦! 15 1055 
1120೧1೧೮)/ 
2 1೧710765! 5ಟ0೨16)/ 17 ೦/೮೦/ 10 18011816 17೮ ೧1001676019, 1೧16651 50510) ॥/॥ 0೮ 01010೮66 10 9೧16016೧601 10 
1೧191776015 0 10೧. 99 ೦೦165 
76 ೩0೦01೦೩೦1೮ ೦೩01೩! 50510/ ೩೧7೦೮೧1 ೧೦! 560000 (1) ೦! 170೦671165 ೦11೦1೦೦ ೪/॥| 0೮ 501! ೩5 
100/5: 
(0) 50% ೦1 076 ೩೦0/೦೮೦೮ ೦೮॥೩)/ ೦೧ 17660/0 (5೦1511 6೨%61೦॥170/1 17116510೧6 
(6) 50% ೦1 17೦ ೩೦0/೦೪೮೮ ೦೮॥೩)/ ೩5 1716765! 50510) ೦೪೦! 11/ಆ )/೦೩/5, ೦೧ ೧75೦0೧೦ 19015116 
1716/ಅ51/0010810/5 0017 8೩75/15 ೩೧೦ 11೧8/೧018 ೧1110610೧6 
೧೮ 1೧10765! 50510) 10/1660 /॥ ೦! ೦೦೦೮೮ 17 ೦೩೦ ೩5 77190೧1066 ಟ೧00/ 5600100 (1) 01 
170೦671165 ೦೮/6೮, 11 ೩೧) ೦೩೨೦ 
(20) ೧1೩77೦೮ 8609! ೦೮0೩)/ 101 1೧6 7೦11೦)/ ಐ೦1106 (2013 - 2018) 
76 01877606 0೮0918// ೦॥೫/ 107 176 ೧೦೪/ 197616 ಐ010/ ೮೬70 176 ಐ010/ 06106 ೦1 1/017 ಓ0ಗ| 1, 2013 00 10 [18/೦೧ 31, 2018 ॥/॥ 
06 ೧6. 1000 0707695 (೧6. 0ಿ೧ಅ 77045870 ೦1೦95 ೦೧//) ೩೦೦55 176 1೩/1೦೮5 1೧10೧/6೧110೧5. 71 1/೦೩ ೫15೦, 1716೧/6೧10 ೫15೦ 
೩1೦೦೩0೦೧ ॥18೧ 10/ 176 0187/66 0006! ೦0೩/15 ೩5 5೧0/7 17 ಓ೧೧೨೦71೦ 6. 
(21) 517016 '!/17600/ 0೦168/8706 
(೩) 0 6700ಟ/809 1೧517761 1೧ 16716 ೩೧೮ 08೩/7760! 56೦10/5, 176 07೦೦೦55 10/ 0೩೧1/೧0 91711551075 / 1೦6755 || 
06 90601106. 1000/ಆ 51005 || ೮ 180/೧ 101 0/0%161೧0 51೧016 '!/17060/ 01೦೩/೩೧7೦೮ 10/ ೩|| 0/65 ೦! ೦10೩/87೦೦5 
(೮೦೬17೦೮ 10 5611170 ಟ0 ೦1! 197016 ೩೧೦ 0೩/736೧! ಟ೧15 ಟ೧00/ 176 (6೩7೧೩1೩೩ 1೧7೦೬511155 ೩೦111೩[೦೧ ಓಂ! - 2002 
(0) 17 ೦7೮೮/ 10 97050116 ೦198/87೦೨5 ಟ೧60/ 1೧6 51೧016 'ಗ/1೧60/ 0ಿ198/7೩/೦೮ 7790081577, 01016606 10 176 19716 ೩೧೮ 
9೩/7760 1760510/ 17700/ 176 1೧೮51165 ೩೦111೩110೧ ಗಿ0!-2002, 1೧೮ ೦೦07071665 107766 ಟ೧66/ 176 ಗಿಂ! ೦1೮ 06 
010೩6 0೩566 ೩5 10100/9; 
(1) 16 !/1೧1510 10 771165, ೦%೦/೧/77671 ೦! (62/೧818%೩ ೫೦1೮ ಏಅ 1೧01666 1೧ 176 51816 10೧ 1೦೪6! 
0198/8706 ೦೦07171166 (5100) 
(11) 6 ೮೦0೧7771551070/ 10 7670116 29110077671 ೩೧೮ ಔ1(6010/ ೦! 118೧6100075 ೩೧೮ 767165, ಆ೦%61೧77601 01 
(817818೩ ೦1೮ 0ಅ 1701096 1೧ 176 51816 (10೧ 19೫೦! 0೮19೩1೩೧೦೮ ೮೦077711166 (5100) ೩೧೮ 176 5೭6 
[೮%6!| 517016 /17600/ ೮೦೩/೩೧೦೮ ೮೦77೧711106 (550/00) 
(111) 6 0191/10! 19೫೦! ೦1110916 ೦1 17೮ 7೦0೩/776೧ ೦1 (1೩೧0100775 ೩೧೮ 7670195 ೫೦೬1೮ 06 1೧701666 1೧ 176 
191110! 9%! 51೧016 1/17600/ ೮19೩೩೧೦೮ ೮೦೧7171166 (೧51/00). 
(1) 71007676019 561170 0 ಟ೧115 / 18011105 1೧ 17೮ 51816 5೧81 5೦೧71! 17617 ೮೬// 11106 ೮೦೧7017606 ಸಿ00108100 
`0/775, ೩5 0/0/16೦೮ 0760/ 1೧7ಅ (648178184೩ 1೧70091105 780111810೧ ಗಿ0[-2002, 10 076 !1೦೮೩| ಗಿಂ೦೦೧೦/, ೫1೧ 
1717781100 10 176 208/1770 ೦1 (18೧70100775 ೩೧೦ 7607105 
(1) ಓ.. 1801118110೧ 665 1/1 06 ೦೦೩1೮೮ 1೧ 176 0008/1760! ೦! 11870100775 ೩೧೮ 77165 10 18011816 176 
0198/8706 ೦1 ॥/0]9015 1/07 176 ೦೦೧೦೮/೧7೦೦ 00/08/1707. 176 51//. (೦೬೮ 500001 1115 1801107 666 10 ೮%೦೦॥೦ 
/0[06 ೮೩/೩/7೦೦5 ೩7೦ ೦೩/)/ ೦17೮ ೧೦೦೮೦558// ೮೦೦೬/7೦710100 17 /೦50೦೦೫/೦ 2081177075 / ಗಿ0೦೧೦೮೦5 
(22) 6%19/ / 110೧110170: 


(೩) ೦/ 176 91100116 1710167797181100 ೦! 115 ೦1೦1, 176 10100/1೧70 ೦೦777711055 ೫/೦೬ 06 56! 0; 


(1) ಗಿ. 1100೧ ೮1೦ 8770000166 ೮೦17771106 (160) 861 ಟ0 ಟ೧00/ 076 0೧೫/77೩/75/10 ೦! 176 1/1/1510 101 70105, 
(01. ೦1 (68/7818/48. 0೦೧7711551070/ 10! 076116 2961007760 ೩೧೮ 01/6010/ 0! 11870100175 ೩೧೮ 0195 ೦೬1೮ 06 
176 1/07100/ 5601618//0001/070/ ೦! 17೮ ೮೦೧7711166. 76 ೮೦೧7771166 ೫/॥| ೦೦೧7/5ಅ ೦! 790/9567180/05 ೦1 07೮ 
(618100 2908/1776715 01 176 06/7/7601 ೦1 ((8/7818/4೩, ೧&0 1೧51011075 ೩೧೮ 1760617/ ಗಿ5೨5೦೦1೩॥೦೧5. 1೬50 
೦೬1೮ ಅ 195000೧5101ಆ 101 18/70 7ಅ೦೮55೩// 6೮601510೧5 10 11101677611! 176 7೦॥೦/ ೩೧೮ 10 ೧770711010 176 
00]6005 ಟ೧60/ 17 ಐ0॥0/. 1776 11.೯0 ॥೦ಟ1೮ ೧016 910610 9%1೦೫/6 10 17೮ 0010 177019779೧18100೧ ೩೧೮ ೩150 
೦೩/ಗ/ ೦೬! (೩1೦೦೩0೦೧ ೦1 10706 ೩೦/೦೨55 1/೩/110೦೮5 17101/6೧10/5, ೮೦07೦೧7೦170 ೦೧ 176 ೮677876 1/007 176 1೧76051. 
1715 ೫೦೮1೮ ೧೦॥ 17 6೧5೬/1070 ೦೦7701916 1128100೧ ೩೧೦ 010161೧0 ೩೮%15೦೧/ 1೧015 10 17೮ 51816 9೪6 7/೦|601 
17701677671810/ ೮೦೧7771106 (51೧10೦) 10/ 9110011/6 |770101760181100 01176 0010)/ 


(11) ಓ. 51810 ೨೬೦! ೧/೦|೨೦! 1೧101677971810ಗ ೮೦/7776 (51೧೦) ೧858 0೮೦೧ 56! ೦ ಟ೧0೦0/ 176 ೦೧೫/77೩೧5॥ ೦1 176 
560/6180/ 101 7195, ೮೦17176109 ೩೧೮ 1೧76091165 ೦/೩/7671 ೦1. ೦! (681781814೩. 0೦1717156100/ 10 701 
70%6100/767/ ೩7೮ 01/6010/ 01 11870100175 ೩೧೮ 701195 15 176 1/01700/ 560/618///0071070/ 01 176 0೦07171106. 
76 ೮೦೧77716 ೦೦೧7/1565 ೦! 76065671811/09 ೦1! 176 7618100 70೩1176015 ೦! 17೮ ೦1೦/7777 ೦1 (68/೧೩18, 
೧೩ 17901೬1075 ೩೧೮ 176091// ಓ೨5೦೦1೩॥೦೧೨. 5೧1೮ 16 (೦50೦೧751016 10/ ೮9%61೦077901 0೦1 6918160 006180೧೩ 
00056೬/ಅ5 101 1710107767181100 ೦! 176 ಐ೦॥0/ ೩೧೮ 5870100೧ ೩೧೦ ೧70೧1000 ೦! 176 17೦970/ಅ9 107 176 010|005 
0೧00/ 176 0010/ 


(0) 26181106 ೦0181170 0941661705 10/ 98೦೧ ೦1 176 ೦೦17೦೧7೮715 ೦1 176 0೦1೦) || 0೮ 108/60 ೩7೮ 0161006 560೩/810// 





೮೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ಭಾಗ೧ 





(23) 


ಓ.07717151181100 ೦1 1೧6 ೧೦1೦/: 


(೩) 


(0) 


(0) 


(6) 


(6) 


(ಗಿ 


(8) 


(೧) 


(1) 


76 26/08/7601 ೦1 11870100175 & 67105 (೦೬1೮ 0 95000751019 10/ ೩೦೧71719100 176 0010) 17/0400 1೧೮ 
51816 1೧ ೩ 50100/1606 10/7781. 76 ೦೮/1901 10/77೩1 01 ೩೮೧717151/8100 ೪/|| ೮ (90/1೦/೦೮ 511801/. ಗಿ 176 ೧೦೦೮ 01 176 1016 
೩೧೮ 08/71671/70 1760517/ 15 0901/70 77076 ೦೦೧7019, ೩ 5118016 5[1001ಟ/6 10 (950070 10 176 ೧96066 01 176 1760517/ ೫೦೮1೮ 
೧5606 10 06 0! 1೧ 018೦೮. 71 $5(100೦0೬/6 ೫೦1೮ ೩15೦ 1೦೦% 8೩! ೦7೦೫೩೧0 ೫೩೦0/೦0೩1ಆ 1801118100೧ ೩೧೮ 66015100 ೧78/0 101 
(0೮1170 010]60! 0108/7೩7೦೨೨5, ೩೦0/೦೩15 ೩೧೮ ೦1೧೮/ ೮೩)/-10-6೩)/ 71811615 ೦1 111010116718100 


ಓಿ15೦, 176 160೧/10೩8 1970165 50 56೦1೦7 15 0೩/1೧7೦ ೩ 181 ೩77೦೬೧! ೦! 07೦೧71೧6706 1೧ 17೮ 1061 181೬6 ೦೧೩/೧. |! 15 
1761761016 ೦1೮ 76೦೮558// 10/ 1೦ 208/17760/ ೦! 11870100076 & 70195 10 ೧೩/೮ 176 16೦೬151 ೦೩೦೩೦॥/, 1೧-೧056, 10 
(9500/10 10 176 ೧9665 ೦1 176 17೮5[೧/. 776 101778! 0176761076 (೦೮1೮ 1೦೦ ೩! 7908170170 950/0 56! ೦ 51101/, 10 06 
೩01೮ 10 79500076 10 17೮ ೧೦೦೦9 ೦1 176 17೦ಟ617/ ೩೧೦ 0006 176 (೧೦೪೮೮೦ 9೩ 091//66/ ೩1 176 ೦೦೧೦೮೦77೦೦ 51867016019 
11 176 560101 


ಓ. 661೦೩1೦೦ 01655108! ೦೦೧5೬೩೧, 1&[೮5 019101 29161007760 17118116 11771100 ೫/೩5 ೩0೦0೦1716೮ ೩5 50೧6೧76 
[/3780617901 10670) (51//ಿ) 101 176 50/8/೧೩ '/85118 [100171 2008-2013. 51// 8551919 17೦ 7008/1770 ೦! 1876100175 
& 01165 (೧-&77), 60/6/7761! ೦1 (68/7818೩ 17 ೧೩760016170 17651076 ೩೧೮ ಏ10116170 50೧776 77೩೧೩೦೨779೧! 5000೦1 
೩೦/೦556 176 51816. !10॥/ 0101655107೩ 0೦೧51871 5೧81 ಆ ೩00೦171606 ೩5 06 (77೧ 80 10 500011೧6 ೩೧೮ 
1770101761718100 ೦1 ೧೦॥/ 1011 ಐ010/ “178188 7616 ೧೦॥೦/ 2013-2018” 


76 51/0 85510೧77601 ೫/೦೮ 17%01/6, ೦೦೧7101016 ೩/೩) ೦! 567/1065 1077 ೩5519070 176 01&7 ೧7 60೪61೦17611 01 
೦09181107೩ 01೮6॥/ಅ5 10/ ೦೩೦೧ ೦1 17೮ ೦೦೧70೦೧೦೧15 ೦1 17೮ ೧೦॥೦/ ೩೧೮ 0081/70 176೧7 11077 0೧76-10-01776 0೩566 ೦೧ 0176 
566, 5675117170 ೩೧೮ 166711/170 17 015970೩ ೧/೦|೦೦15 0/000೦7ಅ/15, 00110170 ೧966 0೩566 $50000 10 701901 
0100೦೦0715 17 101738171೧0 1701 1೦೦5೩19. 1776 51//ಓ (೦1೮ ೩5೨19! 01187 17 ೩೦07೩191೧0 ೩೧೮ 5870000170 51801 
000೦5816 


51/0 ೦1೮ ೩5619! 211871 1೧ 7610೩5ಅ ೦! 17ಅ 0೩0೧! 10/ 17ಅ ॥10|6015, ಅ5[80157776೧1 & 51100170 ೦! 5060 
೧/೦56 '/671016/ ೦॥79/ ॥/0]9015 50001110 1770167760718110೧ 51101016, ೩5515070 010|ಅ೦! 10೦0016715 1೧7 ೩೫/೩1೧೦ 176 0೩೧ 
0೦/6615 1! 6೦1/9೮, 67191170 176 5000/11 017 ೦170/ 518%ಅ 170100/9/ 50101705 178! ೧೩/ಆ ೨1/೧610) ೫1೧ 1೧6 ೧/೦|೦೦೧, 
0೦0181೧170 ೧5೦೨55೩/೧/ 5181೬100/ ೩00/೦೩15, 16970//170 ೩೧೮ 56100070 111/6 0೩ಗ)/ 90೦1156 10 567/069 09181170 10 076 
50076776, ೧70೧1000 17ಅ 1೧70197709718100೧, ೮೦೪೮1೦017೦ ೩೦07೦816 0&!/ 1/81790/016, 65180161170 17 6೧೫160 70901 
[18780917911 5//61677 10 0916/ ೧70೧1000 


ಓಿ೮೮11078। 5000011 10/ 10೧38೧ ಔ೦8೦೮/೦೦5 0%10077601 (೧1೧) ೧/೦]೦೦15 ೪/॥ 0೮ 0011೮96 0 176 5/0. 7೧6 
೦1 76 | 17/01/ಆ 1೦%1೦॥//7೦ 17ಅ ೨5/1805 & 50095070 ೩೦0/೦0೩1 ೦೧೩೧೦೨5 17 ೦೮೦/ 10 ೧156! 176 ೮6778766 01 176 
1೧70051)/, ೩೦/15೧0 17 ೦5180167170 1೧/3095 ೫/1೧ ೦೦೦1೦16 ೩55655770೧1 ೩೧೮ ೦೦/1(1೦೩0॥೦೧ 00೦0165 ೩೧೮ ೩5516070 ೦೧ 
51801191೧0 11೧3095 10 ೦19೧18! 077010)/619 

17 ೦/೮೦! 1೦ ೩೦071715101 17 ೦1೦1, 176 2008/1776! ೦! 11870100775 ೩೧೦ 767165 ೦೮1೮ ೦೦-೦/೮1೧೩1೮ ೪/೧ 176 
'/೩/1೦ಟ5 ೦೦೧7711695 1017760 107 17701977671810/0 ೦! 1೧೮ ಐ೦10)/ ೩೧೦ ೪॥೧ 1೩7೦೮೨5 51860016019 ೦! 176 176೬5[0/ 1017 ॥776- 
10-176 

0 179 010೦569 01 ೧/೦|೦೦/ ೮961007760! ೩೧೮ 7/0|60! ೧78೧8097750! 06೦೮೧7೦1೬6 ಟ೧66/ 179 0010/, 10% ೦01176 
0೩/1! ೦೦೦೮5 15 ೦೩/೧78೦ 10/ ೩॥ ೩೦1/11೦5 10 0 ೦೩/19 ೦೬! 0) 1೧7೮ 7೦0೩1/7001 ೦! 11876100075 ೩೧೦ 7670165 

76 1೩1೦೮5 ೩೦೪11೦5 10 0ಅ ೦೩/1೦೦ ೦೬! ೩5 ೩ 0೩ ೦! ೩೮171೧15100 176 0೦1೦) 1೧ 17೮ 51816 5೧81 1701166, 0! ೧೦1 
06 17711106 10 176 100/0 ; 
(1) 715561717810/0 ೦1 176 7೦॥೦/ ೩೧೮ 15 007115 10 176 ॥76೬51/ 
(1) (0೦7೮೬೦0೧೦0 /೦%51005 ೩1/೩/1೦೮5 1೦೦೩0೦೧೨ 1೧ 1೧೮ 51816 


(111) ೧11೧10 ೦1 0೦ಟ೦೧೦/5 / ()/ಆ(5 


(1) (10510 ೦! (605116 ೩೧೦ ೧7817181೧1೧0 176 58776 
(೪) 0೦76೬00070 7೦೩೮ 500/6 0) 17/11೧0 1೧6517/ 018/6/5 
(೪!) '/19115 ೦! ಲಿ!!106/6 ೦1 175 0008/1770! ೦! 118೧0100775 ೩೧೮ 7670165 ೩೦7೦೩೮ 10 ೩೦೦೦07)೩೧)/170 176061೧/ 


51807016015 17 1೩/೦೮೨5 (0೩೮ 500/5 ೩೧೮ ೧78/60! 016170 171180/65 


(೪11) (0೦515 1618166 10 560170 ೬0 ೦! 77814610 1೧161109705 ೧1! [೧1೧ 17೦ 2008177671 ೦! 18೧6100175 & 70196, 
0/ 10/ ೦೮5೦೮/೦170 500 ೩೦1೪11೦5, 17 ೦/೮೦/ 1೦ ೦೩1೦ 681808೩565 ೦೧ ೧78/6070, 180೦೬! 17101178100, 910. ೩೧೮ 
8001968110 1೧019 1077 1೩11೦೬೨ 61611015 

(೪111) ಗಿಂ11/ಆ 10160017೧0 ೩೧೮ 11516 10 0೧15 ೦1 17ಅ 1೧7೮051೧/ ೩೧೮ 18೩/1೦೬5 ೦॥೧೦/ 518(00೧016019 5000 ೩5 1೧1೧0 
1೧501106 ೩೧೮ ೦170/ ೩೦9೧೦1೦5 


(0) 560170 ಟ0 ೦! 17 1೧೩5[೬೦1೬/6 101 ೧7001100 01೦0/6955 ೦1 17701677971800 


ಭಾಗ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ೮೮೯ 





(10) 


(11) 


(1) ಓ01೧177601 ೦! 1೩/10೦5 ೦೦೧51815 1೧ ೦೩೨೮ ೦1! ೦೩/೧/170 ೦೮! 5060181760 56! ೦! ೩೦011೦5 ೩5 ೧7೩/ 0ಆ ೮961606 


107 176 10 01776 


(1) ೧/೦%16170 06110195 10 17ಅ 0160101816 ೩೧೦೮ ೩॥ 176 0180101 1906! 01೦95 01 176 0೦0೩/7607! 10/ 611000೫6 


177016176018100. 


() 776 17151076 ೧೦ ೧೩/೮ 50! 0 17951770೧15 ೮೬/೧0 176 0/9%105 010) 91106 ೩೧೮ ೧೩/೮ ೦1817756 1೧70971/05 
61/0 176 0701೦05 ಏ010/ 6106 ೫/೦೮ ೦೦೧1/೬೮ 10 0ಅ 5000/66 ಟ೧66/ 176 0191105 010). 171/6510 ೫/೧೦ 
8% 56! 0 ೮೬/೧೦ 179 079%10ಟ5 0010) 6106, 0! 8% ೧೦! ೦1೩॥7760 ೩೧)/ 1706711105 ಟ೧60/ 176 019/1೦೬5 0010), 
| ೮ 01/0೧ ೩ 0೧76 118/76 ೦! 6 770೧1075 (1017 17೮ 6816 ೦1 ೩೧೧೦ಟ೧೦೦17೦೧! ೦! 176 ೧9%/ ಐ೦10/) 10 ೦18177 170971/05 


ಟ೧66/ 176 ೧೦%/ ಐ0110)/. 
ಓಗ೧೦೫ಟ/೦ 1: ಓ 5೧205001 ೦1 17051770715 1760೦ 5೪೩/೧೩ 125113 11001೧1 (2008-2013) 


(81781843 15 ೦೧೦ ೦1 17 100/ 518165 1೧ 17 ೦೦೮೧1೧/ /೧1೦೧ ೩5 15 ೦೫/೧ 76716 7೦॥೦/. 76 506/7760 ೦1 (68178188 1೦೦ ೩ 0016 
೩೧೦ 800/9551/ಅ 5100 10 01017016 171/95177015 17 176 197015 & ೩೦೩/6! 56010/ ೩೧೮ 9೧೩016 17೦ 51810 10 ೧750! 16 11 001671೩ 1೧ 
1715 560101. 776 ೦/7/776೧! ೩೧೧೦೬೧7೦೮೦೦ 15 76716 7೦॥೦)/ 1೧ 17೮ 1/೦೩ 2008, ೩5 “5೩/೧೩ 129118 [1೦೦1 2008-2013” 10 ೩ 
06006 ೦1 11/ಆ 1/೦೩ 

76 7೦॥೦)/ 17/5! 0/85 100/8165 176 ೧೦1510 69%/610017601 ೦! 176 560101, 7/6 1005 ೩/೩5 101 1716೧/6710 ೫/೦/6 51/6701761170 01 
176 197016 '/812ಅ ೦೧೩/೧ ೩೦0/11೦5, 000/807108! 615061910೧ ೦! 1061 ೩೧೮ 08/7767! ೧115, 110778೧ 19500106 09610077601, 
171851100೬1 69%61೦01790(, 0೩೦೩೦10/ 010170 1೧ 161775 ೦! 178/1401 69%610077601, 09510೧ 69೪1೦01797! ೩೧೮ 10601 
6116191108100, 7600/0100) ಟ0-0/8681107 ೦! ೦೧0/೮ 1970116 /810ಅ ೦೧೩/೧ ೩೧೮ 5187686 & ೮೦೧7018706 

0೬/70 176 70616 7೦॥೦)/ ಐ9100 1017 2008-2013, (68/೧818/48 ೧25 5600 ೩೧ 1765077901 ೦1056 10 ೧9. 5710 00165 17 076 560101. 
೧/0|6015 ೦1 ೦1 6. 3326 ೦/೦/95 (೩೦[17೦71೧78101/) ೩7೮ 610/ ಟ೧೮೦/ 171010776718110೧ ೦/ ೦೦7೩0೦೧೩. 776 ೦170/ ॥/0|9015 ೩6 
೧೮೮! ೩005 518065 ೦! ೩೦0/೦೩16 ೩೧೮ 61500551005. 7156 17650776715 8%/ಅ ೧೦! ೦೧// 0೦೦೧ ೧7866 17 ೧೦೩೦) 11866 ಅ8/776015 
56010೦! 0! ೩150 1೧10 ೦17ಆ/ 1816 ೦೧೩175 ೦! 1070105 1 501771೧0, 0೦೦೮೦55170 ೩೧೮ ೫/98/170 56010/ ೧100೧ 16 19೩೮1೧0 (681೧818೩ 10 
0005016816 116 197016 5601015. 6 010) 15 0/0%16170 977010೧7671 10 ೧7076 17೩/7 3 1೩೧ 0016 17 1೧೮ 51816 

0॥910/ 08560 $1/8160)/ ೩೦0/೦೩೦೧ ೫/೩5 ೩೮೦01೦೮ 10 6೧೦೦೬/೩೦9 51781 ೩೧೮ 7760117 ೦೧16101505. 15 ೩7೦೦ ೩! ೩೦೧1೮17೦ ೦೦॥೮೦1% 
61101670195 1೧ ೦೩೦೧ ೩೨[ಅ೦15 ೦1 0೮517955, 500 ೩೨5 1೧135110010, 118701೧0 ೦! 17೮ 010|ಅ0, 500/0170 0! 7೩೫/ ೧185101181, 07೦೦೬/೦779೧1 
01 ೧7066/7 7780೧176199 ೩೧೦ 190000100)/. ೦1/೧/7911 ೦ (08/7818 17/00 17೮ 19616 ಐ೦॥0/ ೧೩5 11೧೮೮೮ $8000೧ 0೦1510 08566 
197016 ೩/5 10 07೦೦೬/೩೦೮ 1716078000 ೦! 076 778701801೬/170 ೦೧೫/೧ 17೦/60) 1೧0(685170 17೮ ೧781/40! ೦೦176001/0೧655 

06/7/7601 ೦1 (08/7818 1೧7 ೩೮೮11೦೧ 5001166 170 ॥/0|9015 ೫/೧100 00! ೩೦01/೦೪೮೮ ಟ೧60/ 17೮ 5010176 10/ 1719078100 76716 ೧೩ 
5016176 (517೧) 01 176 !/1೧151೧/ ೦1 767165 (1/01), ಆ೦%ಆ/7/76//1 ೦1 17618. 77056 /೦/ಅ 2೦೮೮೩0೩/8/)೬/ 17160/8166 76716 ೧೩/, ೫ 
ಔ8/೧0೩/೦76, ೫/10 ೫/೩5 1೧೩೬೦/೩1೦೮ 1೧ ೮೬)/ 2010 ೩೧೮ 10810೩ 167016 ೧೩4 ೧/1/81 11171100 ॥/710೧ 0೦! ೩00/೦೪೮೦ 1೧ 176 1/೦೩! 
2012 

ಅ (62/7೩1೩ ೩ 1೧606118! ಗಿ/೦೩5 70%/61007760! ಔ08/೮ ((1ಓ20ಔ) 85 0/0170166 ೩ 70761 506018| 007೦0710 7006 ೩! 1185580. 
[185580 567 |/011695 50518718 ೦೦೧7೦॥1/ಆ ೩೦೩೧1೨೩೦೨5 ೩೧೦ 15 51/81601081/ 10೦೩೭೦೮ 10 56/6 ೩5 ೩೧ 1716178107೩ 0517655 
(0 10/ 5007-5891 ೧51೩, ಗಿ1108, !/16016 ೩9! ಗಿಂ18 ೩೧೮ 54/೧0 ೧೩0೦೧5 

5816 506/7776! 0011606 506018 50೦11 10 176 ೧750೩ ॥10|6015 ॥/೧7101 0೦! ೩೦0೦೦೮ ೧001 176 ೧೦1೦/0906. 17651019 1೧ [೧ 
500/೧ ೦೦೧1೮೦/7೦೨ 1೧ 1೧ 51816 ೩೧೮ 1170101767160 ೧7608 ॥10]9015 1೧ 181005 0191/1015 ೩೦/೦55 07ಅ 51816 5400೧ ೩5 8870೩016, 
8618//, 5೧177008, !/810)/೩, ಔ1|80ಟ/ ೩೧೮ (185587 

ಓಿ0೩/1 1017 ೦1510! ೩೧೮ 1760೩ 0106015, ೧7761005 57781 ೩೧7೮ 1760107 6716105095 ೧8/೦ 0೦೦೧ 9707660 [7 115081 500011 ಟ೧೮೦/ 
176 760716 ೧೦॥೦)/ 2008-2013 8 ೩೦/೦೨55 (೧8/781೩ 

16 76016 7೦॥೦)/ ೩6 506018 010115100೧ 10/ [1077807 7500/1065 20%61007760! & 5॥॥ ಟ0-0/86810/ ೫/710೧ 15 176 1705! 9550೧1 
10 ೩೧ 1೧19/7810781)/ ೦೦೧709111/ಆ 197016 ೩೧೮ 08/7360! 1760910/. 145 6661೦೩1೦೮ 51 6೦೫1೦77901 ೦೦೧1/೦5 ೫೦16 ೩001೦೪೮೮ ಟ೧೮೦/ 
176 7೦॥೦/ ಐ6106. 76 ॥010/ ೩/5೦ 0/01೮೦೮ 1/8/7170 50001: 10 ೩1೦೬೧೮ 250 1೧7501೬105 10/ 5(॥| 60%೫61೦077901. 2008/1770! 01 
[1೩70100175 & 607%165, 606/7760 ೦! (62/7818 17/0000 15 181005 (10778೧ 0500/095 2061007767! & 5॥॥| 0-01868100 
1711811/ಆ 1181೧66 1.17 1೫೧5 07110181195 ೮೬/10 076 7೦॥೦/ 06106 

ಓ. 0೮00108166 10877 ೦! 17೮ ಆ೦%ಅ/೧/7601 ೦1೦1815 ೩೧೮ ೩ 0101655107೩| ೦೦೧518೧1 ೩5 51/ಗಿ, ೩7೮ ೦೦೧॥೧೬೦೬೨)/ ೫/೦/1೧70 10 001೮6 ೩॥ 
176 ೧5೦೨55೩೧/ 5000ಗ 10 176 1760590165 ಟ೧600/ 17 760001 7010). 1.&`[5 01೬616 2961೦07791 1೧11811/ಆ 1171106 ೩5 0೦00೧ 
6708090 ೩5 176 50೧0776 11878067700 ಗಿ070೦) (51//ಓ) 1೦ 076 2908177671 ೦1 (18೧0100175 & 600165 (೧11&71), ಆ೦%೪೦/77790/ 01 
(817818೩ 10 17701011671810/ ೦1 51೩/೧೩ '/390/೩ [100171 - 2008-2013. ॥&[5 0191619, ೩5519! 2187 17 187607016170 17೪65105 
೩೧೦ 0101166 5010176 71878097790! 5000/1 ೩೦೦55 176 586 

16016 ೧೦॥೦/ 2008-2013, 1೩/0615 ೩೧೦ ಗಿ೦೧10/6770೧15: 










































































































































































ರ೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ಭಾಗ೧ 
ಓಿಂ(ಟ೩! 
೧0190166 
17651177071 ೧0160166 ಓಿಂ(ಟ೩! 
೦೩ 1765117071 
060, 2012 /7010)/71671! | 57010/1761 
(೧೦. ೦/೦/೮65) 
(೧೦. ೦/೦/೮65) 
2008-09 1000 774 50000 14569 
2009-10 1500 1090 75000 57,275 
2010-11 2500 1034 125000 62,694 
2011-12 2500 2105 125000 99,248 
2012-13 2500 706 125000 33,267 
0181 10000 5710 500000 2,67,053 
(12) 5601018 8/01 17 760116 7010/ 2008-2013: 
(3) 17151776015 (17 ೧೩. ೮/೦/69) 
2008-09 2009-10 2010-11 2011-12 2012-13 
1೦೩ 
(1111 060 2012) 
೧೦. ಗಂಗ. ೧೦. ಗಂಗ. ೧0. ಗಂಗ. ೧೦. ಗಂಗ ೧೦. ಗಂಗ 
1೧1/ 1೧1/ 1೧1/ 1೧1/ 1೧1/ 1೧1/ 1೧1/ 1೧1/ 1೧1/ 1೧1/ 
1೩೧6100 2 1 3 0 ಕ್ರ ಎ ಕ್ರ 0 ಠ್ರ | 
೧0೦೫6/೦೦17 50 2 75 1 125 35 125 32 125 2 
5011೧0 150 206 225 555 375 340 375 258 375 405 
೧0೦65610 150 185 225 0 375 0 375 0 375 0 
೩1779715 500 381 750 534 1250 659 1250 809 1250 299 
600. 760% 148 - 222 ಎ 370 ಎ 370 1006 370 ಎ 
0181 1000 774 1500 1090 2500 1034 2500 2105 2500 706 
(0) 7010/7761 
2008-09 2009-10 2010-11 2011-12 2012-13 
1೦೩ 
(1111 260 2012) 
೧೦. ಗಂಗ. ೧೦. ಗಂಗ. ೧೦. ಗಂಗ. ೧೦. ಗಂಗ. ೧೦. ಗಂಗ. 
1೧1/ |೧1/ 1೧1/ 1೧1/ 1೧1/ 1೧1/ 1೧1/ 1೧1/ 1೧1/ 1೧1/ 
1೩೧6100 1000 477 1500 27 2500 0 2500 50 2500 0 
೧06/೦೦17 5000 40 7500 27 12500 354 12500 243 12500 124 
5011೧0 2000 1240 3000 1545 5000 3025 5000 2112 5000 2257 
೧0೦65610 1000 1366 1500 12 2500 35 2500 25 2500 12 
೩1179೧15 40000 11446 60000 55664 100000 59280 100000 94062 100000 30874 
1600. 0 1000 0 1500 0 2500 0 2500 2756 2500 0 
0181 50000 14569 75000 57275 125000 62694 125000 99248 125000 33267 
ಓಟ 2: 5017/7170 560101 7608011181100 ೧7೩೦೩೦೮ 
(1) (817೧218035 50177170 1೧6ಟ507/ 


(8) 


(0) 


(81೧81848 15 ೩೧ 1770011871 ೦೦೭1೦೧ 0/00//೧0 51816 1೧ 076 ೦೦೬೧1॥7/. ೮೦೦/೧ 15 ೦೮11/೩1೦೮ 1೧ ೩೦೦೧! 5.5 18/೧5 ೧೦1೩/೦5 01 
1೩76 ೩೧೦ 17೮ 51816 07೦೮೬೦೦5 ೩೦೦೬1 3.5% ೦1 176 101೩! ೦೦೦೧ 0೦೮೬೦೨೮ 1೧ 176 ೦೦೬೧॥೧/ 


011೧0000 (೧21781810೩ 07೦೮೬೦೦5 ೩೦೦ಟ! 3.5% ೦1! 176 1018! ೦೦೦೧ 010೦೮೬೦೦೮೦ 1೧ 17ಅ ೦೦ಟ/೧1/0/; 170/6 ೩/6 ೦೧)/ 31 801೧೧1೧0 
7115 1೧ 176 5(810 1೧ ೩ 1018 ೦೩೦೩೦[0/ ೦1 ೫೦೦೬! 8 18೧ 50176105 


17 17೦ ೮೦-೦/೮/೩[1/ಅ 56010/ 176/6 ೩76 10 0೮೦-೦0೨1೩1೬೮ 501೧7170 ೧1115 17 17 51816 ೦1/೧10೧ 3 17115 ೩/೮ ॥/೦«/1೧0 ೦೧ 1761 
೦/೧ 1೧06, 3 ೩/೮ ೫೦/6170 ೦೧ ೦೦೧೪೦/51೦೧ 0೩516 ೩೧೮ 4 1೩/೮ 509000060 1761/ ೦0೮7೩೦೧5 








ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ರ೯೧ 
(6) 176 1771 56೦1೦ 15 180170 ೧7೫೩೦/ 1೦019775 ೦೧ 17ಆ ೩೦೦೦೮01 ೦! 1/8/1005 76೩5೦075 500 ೩5 ೦೮1೮೫1೦೮ ೧7801170// 17 ೬56, 180 
01 5(166 180001 88118016, 1701085170 0೦/೦! ೦೦515 (6೮೬೦ 10 0107೧0 ಟ೧॥ ೦೦515 3- ಟ5ಅ ೦1 61066! 09೧5605 10 ೦90 17೮ 
006೬0100 00170) ೩೧೦ 10 100 1! ೩1 81 ೧18/40! ೦೦೧೮11೦೧75 
(6) ೦! ೦೦0170 17 50177170 5ಅ010/ 118016, 17೦/೮ 15 ೩ ೮1/6 ೧9೦೮ ೦1 0170170 1೧ ೧700017 1607/70100)/, 1715 15 1770೦11871 ೩5 
(76 5017/71೧0 0೦೦೮55 15 ೦೬೩/1೩0/೮ ೩೧೦ 176 ೦೮॥೦ಟ! 15 811೦೦16೦ 0)/ 17೮ ೦೬೩॥0/ ೦1 110/6 ೩೧೦ 176 ೦10೩೧170 010೦೦೦55 ೦1 176 
(8/ ೧7೩1೦ಗಜ 
(2) '!/3)/ ೯೦/೩೮ 


(8) 


(0) 


ಓಿ|1೧70ಟ0/0 (08178128 ೧೩5 ೩ ೫61-601610066 ೩/7760/ 17651೧/, ೧೦೪/೮೦! |! 15 ೩೧ 107) 17೩1 ೧709! ೦1 17656 0೩177970೧0 
0೧115 5819ಗಿ/ 1761 180110 1901/61700715 17೦೧7 ೧7115 1೧ ೦17೦! 0೩15 ೦1 17೮ ೦೦೮೧1/)/ ॥ಅ 7೩771೧೩6, !/278/850118, ಆಟ]೩೩! 
೩೧೮ ೧೬೧]೩೦ 

(1೫/1೧70 1೩೮ ೦೧೩/೧ ೩೦0111೦5 1೧ (೧೮ 51816 ೦೧೩೦1೦5 178 176 08೩/7767170 ೦೬0೬! 10 0 ೧7016 0101118016 17 ೧೩೬/೦. '!/೧೦೧ 
7810175 ೩/೮ 110/91, 091101 010170 9೧0165 176 |76051// 10 080 181001 ೦೮೦/5, /೧1೦ 5015 176 0೩॥ (01೧0 101 076 971/6 
೩೭೬೦ ೦೧೩೧ 

17 ೦/೮೮/ 10/ 17೦ 51816 10 0 561-60010100! 17 176 197611 1೩1 ೦೧೩/೧, 1 15 ೦11೦೫ 1೩1 176 501771೧0 56010 15 5000166 
10 186 0 06೦೩೧7೨51೦೧ ೩೧೦ ೧7060/71281100. 17 ೦7೮೦/ 10 ೧706017126 176 ೧65॥/0 510 ೦೦೦೦೩1೦ ೧7115 


೧೮0೩01118110೧ ೧೩೦೩೦೮ ೧೦೦೨೦೮6 


(8) 
(0) 
(0) 


೦/॥]9೦॥೪6: 0 18011816 1678011(80007 ೦1 5104 ೦೦೦0/೩0 501೧01೧0 ೧1115 ೩೧೮ 0/0/106 16101 

5110101110: 510 ೦೦೦/೮7೩0/ಅ 5017/71೧0 77115 ಟ೧60/18/%/70 06೦೩೧751೦೧ ೩೧೮ ೧100617178100: 

೮76170: 176 |70೦6711/65 ॥/|| 0೮ 61800/7566 ೦೧// ೦೧ ೩001೦1೩! 01 10೩7 0)/ ಔ೩7(5 / 715 / ೩೧) ಲಿ176/ 1070170 1೧50100೧ ೩5 

೩0॥/೦%/66 0)/ ೧1, ೩೧೮ (610850 ೦1 176 1/6! 1751817001 ೦1 176 10೩/7 10 176 ೧! 

(1) ೦1961! [17006 0೩01181 5ಟ0510)/: ಗಿ. ೦೮೦೦1! 11700 ೦೩011೩! 5ಟ0910/ ೫೦ಟ1೮ 09 101606 10 ೩ 610116 ೬0115, 
60/0 175 0010/ 6106 10/ 008೩/೧510ಗ / ಔ1/ಆ/911108100/ 10601712810 & 7607/0100/ 0-01868100. 7೧6 
೩551918706 || 0೮ 0/೦/6೮೦೮ ೩ 20% ೦೧ 176 ೫೩೦ ೦! ೧೦% 11೦೮ ೩55೦15 ೦1೦೩1೮೦ ೦/ ೧೩. 2 ೦/೦/95, ೫೧1೦೧೦೪೦! 15 
1೦55 

(1) 1716751 5ಟ0516)/: 17 ೦/೮೮/ 10 18011816 17೮ 57190766019, 1೧16/69! 50510) | 0೮ 0೦1೮60 ೩5 ೩ 0೩1 ೦11೧6 
೦%೮/೩॥ ೩೦೨೦೦ ೩5 1000%5: 

(೩8) 50% ೦1! 076 ೩೦0/೦1೦೮ ೦೮॥೩)/ ೩5 ೦೩01೩! 50516) ೦೧ 77590/0 190415116 69%610077601 ೧11510೧6 
(00) 50% ೦! 176 ೩00/೦೪೮೮ ೦೮0॥೩)/ ೩5 17107951 5ಟ0510/ ೦%೮/ 11/ಆ 1/68/5, ೦೧ ೧7೦೦0೧೦ 1601510 
1716ಅ5[/00110810/5 1017 8೩75/16 ೩೧೦ 1178/701೩ ೧1110610೧6 


7 17161765! 50510) 07011060 ೪/॥ 01! 0೦೦೮೦ 176 ೦೩) ೩5 ೧79700೧506 ೧00/1 560000 (1) ೦1 170070/95 ೦6/66, 
11 ೩೧)/ ೦೩೨೦ 


(10%/91%0(, 10/ 1೧೮ 10೦569 ೦! 17೦ ೧೦೧೩011(೩॥೦೧ ೦! 17೦ 5017/71೧0 56010/, 176 ೧115 ೦೦1೧0 ೦೦೪೮/೮೮ ಟ೧60/ 1716 8೩೦/೩೦ ೦೩೧ 8೪೩1 
6117ಆ/ 1 0೩0118! 5೬0610/ ೦ ೩ ೦೦7101೧8107 ೦! 8/1 ೮೩01೩! 50610/ ೩೧೮ 0೩ 1710765! 5೬0610)/ 


ಓ77೦೬ಟ7೦ 3: 8606! ೧೦೪151೦೧ 101 2013 - 2014 1೧/೦೮೦0 ೫೩೦ಟ೨ ೨೦೧೦77೨೨ 1710107307106 ಏ]/ 176 600211130೧1 101 1೧೦ 


0108301760 ೩70 ಓ೦೦07 ೩೧6 7೦%೪/೮/ ೦೦೧7 ೨೦೦1೦೪೯ 





೦೦87007901 13೧6 [೦೦೧% 560101 ೧೦೪/೦ [೦೦೧% 560101 5017 018! 





60೧614! 


೧ 1೧ 1.೩5 





'//618/6 50೧61795 (11/೧0 ೦೧7 ೫/೦ 
6/00 179/8೧06, 08೧ 
1750/8706, 1೧11 1೧6, ಲಿ1೦೮॥ 08/6 


5೧0066, 


910., 


5820.28 5.00 5825.28 





17185110116, ೧78/490170 & ೦170 
5006/7695 (೧೦0೩1೦, 
125, ೧೦%೦/ 500510/, ೧/0/61೧0 
0೦೦75 
ಜಓ೧ಗಿ೧ಐ) 8000/7066, 


60%6100/76018 


೧೦೪/೦/ 


'//೦೫೦/6, 


50655 


0೩1/5, 


106೮೦(5, 7001 ೦೦1 
[181600 0017016%, 


10.8೧6 ್ಲಂ0ಗ7 


00177700 1801111605 ೮೦೧1/99 610.) 4327.54 5457.08 1170.00 10954.62 





5॥018! 0೦೪೦1೦07೨7! ೧1೩೧ 1000.00 1000.00 





50೧ 


188.03 351.62 545.65 





76೧ 


174.43 406.97 581.40 








7018 10510.28 5457.08 2939.59 18906.95 








































































































೮೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ಭಾಗ೧ 
7೧೦೫೬7೦ 4: 7006 0185511108110೧ 101 767116 ೧೦11೦)/ 177॥10136718100 2013 - 2018 
510. 70೧6 1 70೧62 70೧06 3 
8೩708೦6 ಟಿ108/ (//1೧ ಔ(೦60000 ೦! ೧೦೩! ೧10೧ 15 
` 880801 88/0806 ೧೬/೩! 
11 100೧6 2) 
2 8610೩೬೧ 0/10178081/ 
3 8618// ೩೧೨51೧೩ (೩೧೧೩೮೩ 
6 8168/ 85580 
ಕ್ರ ೧180ರ [/18೧0/೩ 
6 €0೧೩/77೩/(೩])೩೧೩ಂ೦೩ !//5016 
7 ೦01808180೬1 ೧೩77೩೧೩೦೩೩ 
8 0011186೬10೩ 1೧7 
9 07೩೧೫೩೮ 6601 
10 7೩/೩೧೩೦೦/6 
11 68680 
12 ೬108/0೩ 
13 ಗ೩೬/೦ಗ 
14 (018 
15 (000೩ 
16 (0680೬ 
17 ೧೫೦೧೬ 
18 511700೩, 
19 (1181೩ (68೩೧೧೩೮೩ 
20 (೩601 
೯0/1 1೧6 0ಟ1[2೦5695 ೦1 20176 ೦185511081100, 16 10100/1೧70 ೫೦೬1೮ ಏಂ 10110066: 
(1) 011 ೧115 ೦೦೧11೧0 0 1೧ 176 0೦/0೦/೩0೦೧ 11೧7115 ೩೧೦ 0॥)/ 1/0/1010! ೮೦ಟ೧೦॥9$ ೦1 1511015 17 700೧ 1, ೪/| 0೮ ೦1೩551160 ೩5 (7೮/ ೩76 1 
2700೧6 2 10117090166 ೩೧೮ ೦೦೧೦೦551೦೧ 916/6100 000೦565 
(೨) ಗಿ 1೧15 ೦೦171೧0 00 1೧ 176 0೦/0೦/೩0೦೧ 117115 ೩೧೦ 010/ !/0/1010೩| ೮೦೬೧೦19 ೦1 21511015 0! 70೧6 2 ೫॥ ೦೦೧॥7೬೦ 10 09! 17067005 
೩೧೮ 0೦೧೦೦5510೧6 6101016 ಟ೧66/ 7009 2 
(3) 70076 3 ॥ ೧0106 9767666 ೩೧)/ 5000110 1೧70971165, 9೦೦01 10! 176 100/0: 


(8) 
(0) 
(0) 
(0) 


8/0%/೧11616 ೮15191 29%610077601 


0೮೦0೧77700 111601 6817760! ೧1೩೧1 & 11878/6005 '//8516 7150058 ೯೩೦110/ 


0೮8)೩೦॥/ 8116170 50001 


೦5191809 101 ಔ೦5೦೮/೦6 ೮೦೧56//810/ & /1//0೧/76718| ೦೦77018೧09 


(4) 1 (6010೩07178110೧ 85 0೦೦೧ 77800 (೦90170 1೧ 10%/ 1೧೩1 176 0900/೩010 61506/9100 ೦1 1೧115 ೧೩00೧ ೩೧0 179/ 1೦೦೩1೮ / ೦೦॥೦೦೩೮ 


೦೧ 176 ೦೮156115 ೦1 176 ೮೦/೦೦/೩0೦೧ / 71/0 1೧715 


೧೦೫7೦ 5: ೧೦1೦೧11೩! 700705 17 (031೧2183 101 6೦೪೦1೦07೨71! ೦1 767116 1760517)/ 


776 19716 1೧76091ಗ/ ೦೦೦೬)1೦5 ೩೧ 1770011871 ೦51100 17 176 1760911181 18೧7650806 ೦1 (68/7812 0)/ ॥/ಡ)/ ೦1 115 ೦೦೧1100100 10 1760611೩ 


0060100, 67010/7601 097678010೧ ೩೧೦ 97001: 9೩/೧1೧05. 116೧06 176 7೦॥೦)/ 17515 ೧01510 0/0೦0// ೦1 17೮ 560101 ೩೧೮ ೦೪೮/೩! ೮9%610077601 


01 176 51816. 70 ೩೦೧1೦೪೮ 1715, 0೨೦/೩)೧1೦೩! 61806/9107 ೦! 19716 ೧115 ೩೧೮ ೦/೦೫0೦೧ ೦! 5(160 ೧78೩೧ ೦೫/೦! 15 ೦55೦೧೩. 17 1715 ೦೦೧1೮, 


7608ಗ1/76//! ೦1 118೧0100075 & 7165, 6೦೪೦177760! ೦! (68/7818೩ 1607011606 11 ೦16711೩ 207695 ೦೧ 176 0೩515 ೦1 (80/ 18101181 8೫/೩1೩೦॥(/, 


06560706 ೦1! 19716 ೩೦0/11೮5, 2೦01೮ 67701060 ೩೧೮ 77೩7[0೦%೦/ 8೫೩1೩೦1೦. 7656 1/ಅ 20೧99 ೩/6 !೫೦ಗ೧, 50007, 6೩9! '!/ಆ5! ೩೧೮ 76007108 


66106 2076. ೯೮ಗ/7೦/ 17056 20799 ೩76 ೦185611106 1710 6191/1019, ೩5 ೧76೧110೧96 0910: 


























































































































ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ಓಒ, ೨೦೧೪ ೮೯೩ 
೦೦೩1೦೧ 01501015 
[೦10 (1) . 86008೧ 
(2 . 81%! 
(3) .. 61080೩ 
50೬07 (1). !//5016 
(2). ೧೧೩/7೩/೩]೩7೩೦೩ 
(3) [೩೧0/೩ 
/೦5! (1) .. 0೧೩೫೩೦ - 1೬01 
(2) . 5177008, 
85! (1)... 71೬೧ಟ[ 
(2). ೦೧1೩೦೩1೩೦೮! 
(3) ...8618// 
(4) ಓಬಿ೫/೩೧೩೦೦/6 
(5) .. 0೮೧॥೩೮೬/೦೩ 
6070108 701016 (1) ೧೩5580೧ 
(2)  !12೧08016 
ಓಿ770೬/6 6:800600! 10/ (68/7818 7016 7010/ 2013-2018 
500 17೦6೧11/6 
1೦೩ 1 2 3 4 ಕ್ರ 0181 
5067611೬76 ೧125170 10% 15% 25% 30% 20% ೨ ೦೦1೦5 
1 0೦/6601! 1760 0೩01೩ 5೬0610/ 5.24 7.86 13.09 15.71 10.47 52.37 
2 1716765! 5೬0610)/ 4.01 6.02 10.04 12.04 8.03 40.14 
3 £/1/ ಖಃ 761770೬/9617601 2.20 3.30 5.50 6.60 4.40 22.00 
6 58/70 2/0/ ೧೮1710೬/5617901 0.45 0.68 1.13 1.35 0.90 4.50 
ಕ್ರ ೦೦077700 171/೩ 10/ ಆ/66711616 ೧೩/5 7.50 11.25 18.75 22.50 15.00 75.00 
6 5/0%/71616 015161 20161007611 6.00 9.00 15.00 18.00 12.00 60.00 
7 5060110 67016 70765 17 ಔ88೦(॥/೩/೮ ಗಿ/೦೩5 7.00 10.50 17.50 21.00 14.00 70.00 
8 ೧೦%೦/ 5೬0810)/ 20.00 30.00 50.00 60.00 40.00 200.00 
9 0೦೧77700 11160 68177390! ೧1೩೧1 1.40 2.10 3.50 4.20 2.80 14.00 
10 [1608 ೧೦] 15.00 22.50 37.50 45.00 30.00 150.00 
11 ೦೫೩೦॥/ 80106170 2.00 3.00 5.00 6.00 4.00 20.00 
12 ಓ551518೧06 101 5೦೬/೦65 ೦೦೧56/8100 ೩೧೦ 0.04 0.06 0.10 0.11 0.08 0.38 
£1//07/76718 ೮೦೧7018706 10 0570 ೬೧15 
13 1೧೧ & 5॥ ಟ0-0/868100 20.00 30.00 50.00 60.00 40.00 200.00 
14 0/16 ೦1 50616706 10/ 7610165 1.00 1.50 2.50 3.00 2.00 10.00 
[೦/ 016070 ಟ719- ಔ0೩75100/ 
15 1ಆ191108100/ !/06617178110೧/ 3.20 4.80 8.00 9.60 6.40 32.00 
`6007/010610೩| ಟ0-07868100 
16 5076176 ಗಿ೮೧711೧15178110ಗ 5.00 7.50 12.50 15.00 10.00 50.00 
1 ಲ 
೦/೩೧ 70181 100.04 | 150.06 | 250.10 |, 300.12 |, 200.08 ಚ 
58)/ - ೧6. 1000 ೦1೦1೦5 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ತುಷಾರ್‌ ಗಿರಿನಾಥ್‌ 
೧೧.525 ಸರ್ಕಾರದ ಕಾರ್ಯದರ್ಶಿ, 








ರ್ಲ೪ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಜುಲೈ ಓ, ೨೦೧೪ ಭಾಗ ೧ 





ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 


ವಿಷಯ: ಕರ್ನಾಟಕ ನೂತನ ಜವಳಿ ನೀತಿ 2013-18 ಸ್ಕೀಮ್‌ ಮ್ಯಾನೇಜ್‌ಮೆಂಟ್‌ ಏಜೆನ್ಸಿ ನೇಮಕ ಮಾಡಲು ಟೆಂಡರ್‌ ಕಮಿಟಿ 
ನೇಮಿಸುವ ಕುರಿತು 


ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ ವಾಕ್ಕೆ 44 ಜಕ್ಕೆಯೋ 2012 ದಿನಾಂಕ; 31-10-2013. 
2. ಜವಳಿ ಅಭಿವೃದ್ಧಿ ಆಯುಕ್ತರ ಪತ್ರ ಸಂಖ್ಯೆ: ಕೈಜಇ/ನೂಜನೀ/ಎಸ್‌ಎಂಇ/13-14/846 ದಿನಾಂಕ; 27-03-2014, 


ಪ್ರಸ್ತಾವನೆ: 

ಮೇಲೆ ಓದಲಾದ ಸರ್ಕಾರಿ ಆದೇಶದಲ್ಲಿ 2013-18ನೇ ಸಾಲಿನಲ್ಲಿ ನೂತನ ವಸ್ತ್ರ ನೀತಿಯನ್ನು ಅನುಷ್ಟಾ ೨ನಗೊಳಿಸಲು ಆದೇಶಿಸಲಾಗಿದೆ. ಸದರಿ 
ನೂತನ ಜವಳಿ ನೀತಿ 2013-18ರ ಅನುಷ್ಟಾನಕ್ಕೆ ಬೇಕಾದ ವೃತ್ತಿಪರ ಸೇವೆಯನ್ನು ಪಡೆಯಜಿ ಹೊರಗುತ್ತಿಗೆ ಆಧಾರದ ಮೇಲೆ ಸ್ಕೀಮ್‌ ಮ್ಯಾನೇಜ್‌ಮೆಂಟ್‌ 
ಏಜೆನ್ಸಿಯ ಸೆ ಸೇವೆ ಪಡೆಯಲು ಟೆಂಡರು ಕರೆಯಲಾಗಿದೆ. ತ್‌ ಟೆಂಡರ್‌ನಲ್ಲಿ ಭಾಗವಹಿಸುವ ಏಜೆನ್ಸಿಗಳನ್ನು ಆಯ್ಕೆ ಮಾಡಲು 1ಳಕಂಡ ಸದಸ್ಯರುಗಳುಳ್ಳ 
ಸಮಿತಿಯನ್ನು ರಚಿಸಲು ಮೇಲೆ (2)ರಲ್ಲಿ ಓದಲಾದ ಜವಳಿ ಆಯುಕ್ತರ ಪತ್ರದಲ್ಲಿ ಕೋರಲಾಗಿದೆ. 


ಸರ್ಕಾರದ ಕಾರ್ಯದರ್ಶಿಗಳು (ಗಣಿ ಸಪ್ರಕ್ಕೆ ಮತ್ತು ಜವಳಿ)ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
2. ಆರ್ಥಿಕ ಇಲಾಖೆ, ಕರ್ನಾಟಕ ಸರ್ಕಾರ ಇದರ ಪ್ರತಿನಿಧಿ. 
3. ಸರ್ಕಾರದ ಉಪಕಾರ್ಯದರ್ಶಿ (ಸಿ ೬ ಸಿ ಮತ್ತು ಜವಳಿ) ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
4. ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಬೆಂಗಳೂರು. 
5. ಯೋಜನಾ ನಿರ್ದೇಶಕರು (ಕರ್ನಾಟಕ ಜವಳಿ ನೀತಿ) ಕೈಮಗ್ಗ ಮತ್ತು ಜವಳಿ ಇಲಾಖೆ, ಬೆ೦ಗಳೂರು. 
ಜವಳಿ ಆಯುಕ್ತರ ಪ್ರಸ್ತಾವನೆಯನ್ನು ಸರ್ಕಾರ ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕ೦ಡಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ವಾಕೈ 44 ಜಕೈಯೋ 2012 ಬೆಂಗಳೂರು ದಿನಾಂಕ: 06-06-2014 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಸನ್ನಿವೇಶದಲ್ಲಿ ನೂತನ ಜವಳಿ ನೀತಿ 2003-18ರ ಯೋಜನೆಯ ಅನುಷ್ಟಾನಕ್ಕೆ ಬೇಕಾದ ಸ್ಕೀಮ್‌ 
ಮ್ಯಾನೇಜ್‌ಮೆಂಟ್‌ ಏಜೆನ್ಸಿ ನೇಮಿಸಲು ಕರೆಯಲಾಗಿರುವ ಟೆಂಡರ್‌ ಪ್ರಕ್ರಿಯೆಯನ್ನು ಅಂತಿಮಗೊಳಿಸಲು ಈ ಕೆಳಕಂಡ ಅಧಿಕಾರಿಗಳ ಸಮಿತಿಯನ್ನು 
ರಚಿಸಲಾಗಿದೆ. 




















| ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಬೆಂಗಳೂರು. ಅಧ್ಯಕ್ಷರು 
ಲಿ ಯೋಜನಾ ನಿರ್ದೇಶಕರು (ಕರ್ನಾಟಕ ಜವಳಿ ನೀತಿ), ಕೈಮಗ್ಗ ಮತ್ತು ಜವಳಿ ಇಲಾಖೆ, ಬೆಂಗಳೂರು. ಸದಸ್ಯರು ಹಾಗೂ 
ಸಮಾಯೋಜಕರು 
3 ಸರ್ಕಾರದ ಉಪ ಕಾರ್ಯದರ್ಶಿ (ಸಿ ೬ ಸಿ ಮತ್ತು ಜವಳಿ), ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, ವಿಕಾಸಸೌಧ, ಸದಸ್ಯರು 
ಬೆಂಗಳೂರು. 
4 ಆಂತರಿಕ ಆರ್ಥಿಕ ಸಲಹೆಗಾರರು, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, ವಿಕಾಸಸೌಧ, ಬೆ೦ಗಳೂರು. ಸದಸ್ಯರು 








ಮೇಲ್ಕಂಡ ಸಮಿತಿಯು ಟೆಂಡರ್‌ನಲ್ಲಿ ಭಾಗವಹಿಸಿರುವ ಸಂಸ್ಥೆಗಳಲ್ಲಿ ಅರ್ಹ ಸಂಸ್ಥೆಯನ್ನು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕ ಅಧಿನಿಯಮ ಹಾಗೂ ನಿಯಮಗಳನ್ವಯ ಸ್ಕೀಮ್‌ ಮ್ಯಾನೇಜ್‌ಮೆಂಟ್‌ ಏಜೆನ್ಸಿಯನ್ನಾಗಿ ಆಯ್ಕೆ ಮಾಡತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸ್‌. ಜಗದೀಶ್‌ 
೧೧.526 ಪೀಠಾಧಿಕಾರಿ (ಜವಳಿ) ಪ್ರಭಾರ) 
50.100 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ಸಮಾಜ ಕಲ್ಯಾಣ ಸಚಿವಾಲಯ 
ವಿಷಯ: ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಧಾರ್ಮಿಕ ಸಂಸ್ಥೆಗಳು/ಸಂಘ- -ಸಂಸ್ಥೆಗಳು/ಸ್ವಯಂ ಸೇವಾ ಸಂಸ್ಥೆಗಳು/ 


ಟ್ರಸ್ಟ್‌ಗಳು ನಡೆಸುವ ವಿದ್ಯಾರ್ಥಿ ನಿಲಯಗಳ ಕಟ್ಟಡ, ಶಾಲಾ-ಕಾಲೇಜುಗಳ ಕಟ್ಟಡ ಹಾಗೂ ಸಮುದಾಯ ಭವನಗಳ 
ಕಟ್ಟಡ ನಿರ್ಮಾಣಕ್ಕೆ ಸಹಾಯಧನ ನೀಡುವ ಕುರಿತು ಪರಿಷ್ಕೃತ ಮಾರ್ಗಸೂಚಿಗಳು. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ಸಕಇ 159 ಪಕವಿ 201, ದಿನಾಂಕ: 06-03-2012 
2) ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ ಇವರ ಪತ್ರ ಸಂಖ್ಯೆ:ಸಕನಿ/ಸಿಎಸ್‌-3/ಸಿಆರ್‌-09/2013-14, 
ದಿನಾಂಕ: 03-10-2013. 
ಪ್ರಸ್ತಾವನೆ:- 
ಮೇಲೆ ಓದಲಾದ ಕ್ರಮ ಸಂಖ್ಯೆ (0 ರ ಆದೇಶದಲ್ಲಿ ಖಾಸಗಿ ಸಂಸ್ಥೆಗಳಿಗೆ ಅನುದಾನಿತ ವಸತಿ ನಿಲಯಗಳ ಕಟ್ಟಡ ನಿರ್ಮಾಣ/ ಬದಲಾವಣೆ/ 
ರಿಪೇರಿ/ ವಿಸ್ತರಣಾ ಕಾರ್ಯಗಳಿಗೆ. ಅಂದಾಜು ಮೊತ್ತದ 75% ರಷ್ಟು ಅಥವಾ 25 ಲಕ್ಷ, ಇವುಗಳಲ್ಲಿ ಯಾವುದು ಕಡಿಮೆಯೋ ಆ ಮೊತ್ತವನ್ನು 
ಅನುದಾನವಾಗಿ ನೀಡುವ ಬಗ್ಗೆ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿತ್ತು. 
2013-14ನೇ ಸಾಲಿನ ಆಯವ್ಯಯದ ಭಾಷಣದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಧಾರ್ಮಿಕ ಸಂಸ್ಥೆಗಳು ನಡೆಸುವ ವಿದ್ಯಾರ್ಥಿ 
ನಿಲಯಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳು, ಸಮುದಾಯ ಭವನಗಳ ನಿರ್ಮಾಣ ಇತ್ಯಾದಿಗಳಿಗೆ ಆರ್ಥಿಕ ನೆರವು ನೀಡಲು ರೂ.50.00 ಕೋಟಗಳನ್ನು 
ಒದಗಿಸಲಾಗುವುದೆ೦ದು ಘೋಷಿಸಲಾಗಿರುತ್ತದೆ. 





ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ೮೯೫ 





2014-15 ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಧಾರ್ಮಿಕ ಹಾಗೂ ಇತರೆ ಸಂಘ-ಸಂಸ್ಥೆಗಳು 
ನಡೆಸುವ ಶೈಕ್ಷಣಿಕ ಸಂಸ್ಥೆಗಳಿಗೆ ಶಾಲೆ ಮತ್ತು ವಿದ್ಯಾರ್ಥಿ ನಿಲಯ ಕಟ್ಟಡಗಳಿಗೆ ಮತ್ತು ಸಮುದಾಯ ಭವನಗಳಿಗಾಗಿ ಆರ್ಥಿಕ ನೆರವು ನೀಡಲಾಗುವುದೆಂದು 
ಘೋಷಿಸಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರಮಸಂಖ್ಯೆ (2) ರ ಪತ್ರದಲ್ಲಿ ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ ಇವರು ಪರಿಶಿಷ್ಟ ಜಾತಿಯ ಧಾರ್ಮಿಕ ಸಂಸ್ಥೆಗಳು 
ನಡೆಸುವ ವಿದ್ಯಾರ್ಥಿ ನಿಲಯಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳು, ಸಮುದಾಯ ಭವನಗಳ ನಿರ್ಮಾಣ ಇತ್ಯಾದಿಗಳಿಗೆ ಆರ್ಥಿಕ ನೆರವು ನೀಡುವ 
ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ಮಾರ್ಗಸೂಚಿಗಳನ್ನು ಹೊರಡಿಸಲು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಮೇಲಿನ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಧಾರ್ಮಿಕ ಸಂಸ್ಥೆಗಳು/ಸ೦ಘ-ಸಂಸ್ಥೆಗಳು/ಸ್ವಯಂ ಸೇವಾ 
ಸಂಸ್ಥೆಗಳು/ಟ್ರಸ್ಟ್‌ಗಳು ನಡೆಸುವ ವಿದ್ಯಾರ್ಥಿ ನಿಲಯಗಳು/ಶಾಲಾ ಕಾಲೇಜುಗಳು ಹಾಗೂ ಸಮುದಾಯ ಭವನಗಳ ಕಟ್ಟಡ ನಿರ್ಮಾಣಕ್ಕೆ ಸಹಾಯಧನ 
ಮಂಜೂರಾತಿ ನೀಡುವ ಸ೦ಬ೦ಧ ಮಾರ್ಗಸೂಚಿಗಳನ್ನು ಹೊರಡಿಸಲು ಸರ್ಕಾರವು ತೀರ್ಮಾನಿಸಿದೆ. ಅದರಂತೆ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ:ಸಕಆ 44 ಪಕವಿ 2014, ಬೆಂಗಳೂರು ದಿನಾಂಕ: 15-05-2014 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಧಾರ್ಮಿಕ ಸಂಸ್ಥೆಗಳು/ಸಂಘ- 
ಸಂಸ್ಥೆಗಳು/ಸ್ವಯಂ ಸೇವಾ ಸಂಸ್ಥೆಗಳು/ಟ್ರಸ್ಟ್‌ಗಳು ನಡೆಸುವ ವಿದ್ಯಾರ್ಥಿ ನಿಲಯಗಳು/ಶಾಲಾ-ಕಾಲೇಜುಗಳು ಹಾಗೂ ಸಮುದಾಯ ಭವನಗಳ ಕಟ್ಟಡ 
ನಿರ್ಮಾಣಕ್ಕಾಗಿ ಸಹಾಯಧನ ನೀಡುವ ಕುರಿತು ಅನುಬಂಧ (1. (2), (3) ಮತ್ತು (4) ರಲ್ಲಿ ಲಗತ್ತಿಸಿರುವಂತೆ ಮಾರ್ಗಸೂಚಿಗಳನ್ನು ಪರಿಷ್ಕರಿಸಿ 
ಆದೇಶಿಸಲಾಗಿದೆ. ಸದರಿ ಮಾರ್ಗಸೂಚಿಗಳು ಈ ತಕ್ಷಣದಿಂದ ಜಾರಿಗೆ ಬರುತ್ತವೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯು ಟಿಪ್ಪಣಿ ಸಂಖ್ಯೆ: ಆಇ 121 ವೆಚ್ಚ-3/2014, ದಿನಾಂಕ: . 13-03-2014 ರಲ್ಲಿ ನೀಡಿರುವ 
ಸಹಮತಿಯನುಸಾರ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ನರಸಿಂಹಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಸಮಾಜ ಕಲ್ಯಾಣ ಇಲಾಖೆ. 
ಅನುಬಂಧ-1 
ಸಮಾಜ ಕಲ್ಯಾಣ ಇಲಾಖೆ 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಧಾರ್ಮಿಕ ಸಂಸ್ಥೆಗಳು/ಸಂಘ-ಸಂಸ್ಥೆಗಳು/ಸ್ವಯಂ ಸೇವಾ ಸಂಸ್ಥೆಗಳು/ಟ್ರಸ್ಟ್‌ಗಳು ನಡೆಸುವ ವಿದ್ಯಾರ್ಥಿ 
ನಿಲಯಗಳು /ಶಾಲಾ-ಕಾಲೇಜುಗಳು ಹಾಗೂ ಸಮುದಾಯ ಭವನಗಳ ಕಟ್ಟಡ ನಿರ್ಮಾಣಕ್ಕೆ ಸಹಾಯಧನ ಮಂಜೂರು ಮಾಡುವ ಬಗ್ಗೆ ಮಾರ್ಗಸೂಚಿಗಳು : 
1. ಅರ್ಹತೆ: 
ಈ ಕಾರ್ಯಕ್ರಮದಡಿ ಸಹಾಯಧನ ಪಡೆಯಲು ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡದ ನೋಂದಣಿಯಾಗಿರುವ ಧಾರ್ಮಿಕ ಸಂಸ್ಥೆಗಳು/ಸಂಘ- 
ಸಂಸ್ಥೆಗಳು/ಸ್ವಯಂ ಸೇವಾ ಸಂಸ್ಥೆಗಳು/ ಟ್ರಸ್ಟ್‌ಗಳು ಅರ್ಹರಿರುತ್ತವೆ. 
2. ಸಹಾಯಧನ ಮಂಜೂರಾತಿಗಾಗಿ ನಿಬಂಧನೆಗಳು: 

1. ಸಹಾಯಧನ ಪಡೆಯುವ ಸಂಸ್ಥೆಯು ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ಅಥವಾ ಟುಸ್ಟ್‌ ಕಾಯ್ದೆಯನ್ವಯ/ನೋಂದಣಿ 
ನಿಯಮಗಳನ್ವಯ ನೋಂದಾಯಿತ ಸಂಸ್ಥೆಯಾಗಿರಬೇಕು. ಸಂಸ್ಥೆಯು ನೋಂದಣಿಯಾಗಿ ಕನಿಷ್ಠ ಮೂರು ವರ್ಷಗಳಾಗಿರಬೇಕು. 

2. ಟ್ರಸ್ಟ್‌ನ ಸದಸ್ಯರು ಒಂದೇ ಕುಟು೦ಬದವರಾಗಿರಬಾರದು. 

3... ಸಹಾಯಧನ ಬಯಸುವ ಸಂಸ್ಥೆಯು ಹಿ೦ದಿನ ಮೂರು ವರ್ಷಗಳ ಆಡಿಟ್‌ ವರದಿಗಳನ್ನು ಚಾರ್ಟೆರ್ಡ್‌ ಅಕೌಂಟೆಂಟ್‌ರವರಿ೦ದ ಆಡಿಟ್‌ 
ಮಾಡಿಸಿ ಅರ್ಜಿಯೊಂದಿಗೆ ಸಲ್ಲಿಸಬೇಕು. 

4. ಉದ್ದೇಶಿತ ವಿದ್ಯಾರ್ಥಿ ನಿಲಯ/ಶಾಲಾ ಕಾಲೇಜು-ಕಟ್ಟಡ/ಸಮುದಾಯ ಭವನ ಕಟ್ಟಡದ ಅಂದಾಜು ವೆಚ್ಚದಲ್ಲಿ ಶೇಕಡ 75 ರಷ್ಟು ಅಥವಾ 
ಗರಿಷ್ಟ ರೂ.50.00 ಲಕ್ಷ ಇವುಗಳಲ್ಲಿ ಯಾವುದು ಕಡಿಮೆಯೋ ಅಷ್ಟು ಮೊತ್ತವನ್ನು ಸರ್ಕಾರದಿಂದ ಸಹಾಯಧನ ನೀಡಬಹುದಾಗಿದ್ದು, 
ಉಳಿದ ಮೊತ್ತವನ್ನು ಸಂಬಂಧಿಸಿದ ಸಂಸ್ಥೆಯು ಭರಿಸತಕ್ಕದ್ದು. 

5. ಸಹಾಯಧನ ಬಯಸುವ ಸಂಸ್ಥೆಗಳು/ಟಸ್ಟ್‌ಗಳು ಉದ್ದೇಶಿಸಿರುವ ಕಟ್ಟಡ ನಿರ್ಮಾಣಕ್ಕೆ ಅವರ ಸಂಸ್ಥೆಯ ಹೆಸರಿನಲ್ಲಿ 
ಜಮೀನು/ನಿವೇಶನವನ್ನು ಹೊಂದಿರಬೇಕು ಅಥವಾ ಇತರೆ ಸರ್ಕಾರಿ/ಸರ್ಕಾರೇತರ ಸಂಸ್ಥೆಗಳಿಂದ ಕನಿಷ್ಠ ಮೂವತ್ತು ವರ್ಷಗಳಿಗಿಂತ ಕಡಿಮೆ 
ಇಲ್ಲದ ಅವಧಿಗೆ ಗುತ್ತಿಗೆ(ಲೀಸ್‌) ಪಡೆದಿರಬೇಕು. 

6... ಕಟ್ಟಡ ನಕ್ಷೆಗೆ ಸ್ಥಳೀಯ ನಗರಪಾಲಿಕೆ/ನಗರಸಭೆ/ಪುರಸಭೆ/ಪಂಚಾಯಿತಿಯಿ೦ದ ಅನುಮೋದನೆ ಮತ್ತು ಪರವಾನಗಿಯನ್ನು ಪಡೆದಿರಬೇಕು 
ಹಾಗೂ ಅಂದಾಜು ಪಟ್ಟಿಯು ಸರ್ಕಾರಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಹಾಯಕ ಕಾರ್ಯಪಾಲಕ 
ಅಭಿಯಂತರರಿಂದ/ಕಾರ್ಯಪಾಲಕ ಅಭಿಯಂತರರಿಂದ ದೃಢೀಕರಣಗೊಂಡಿರಬೇಕು. 

7... ಸಮುದಾಯ ಭವನಗಳ ನಿರ್ಮಾಣಕ್ಕೆ ಮಾತ್ರ ಸಂಬಂಧಿಸಿದ ಪ್ರಕರಣಗಳಲ್ಲಿ ಈ ಕೆಳಗಿನ ಪ್ರದೇಶ/ಸ್ಥಳಗಳಿಗೆ ಈ ಕೆಳಗಿನ ಗರಿಷ್ಠ 
ಮಿತಿಗೊಳಪಟ್ಟು ಸಹಾಯಧನ ಮಂಜೂರು ಮಾಡಲಾಗುವುದು. 


೮೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ಭಾಗ೧ 





10. 


11, 


12, 


13, 


14, 


15. 


16, 


17. 


18, 


19, 














ಲ 
ಕ್ರಸಂ. ಸ್ಥಳ ಗರಿಷ್ಠ ಸಹಾಯಧನ 
1, ಪಟ್ಟಣ ಪಂಚಾಯಿತಿ/ಗ್ರಾಮ ಪಂಚಾಯಿತಿ ರೂ.10.00 ಲಕ್ಷ 
ಭ್ಯ ತಾಲ್ಲೂಕು ಕೇಂದ್ರ ಸ್ಲಾನ ರೂ.25.00 ಲಕ್ಷ 
ಣೌ ಥಿ ಉೃ 
3, ಜಿಲ್ಲಾ ಕೇಂದ್ರ ಸ್ನಾನ ರೂ.50.00 ಲಕ್ಷ 
ಣಿ ಥಿ ಉೃ 

















ಸಹಾಯಧನ ಪಡೆಯಲಿಚ್ಛಿಸುವ ಸಂಸ್ಥೆಯು ಅನುಬ೦ಧ-2ರ ಅರ್ಜಿ ನಮೂನೆಯಲ್ಲಿ ನಿಗಧಿತ ದಾಖಲಾತಿಯೊಂದಿಗೆ, ಅರ್ಜಿಯನ್ನು 
ಸಂಬಂಧಿಸಿದ ಜಿಲ್ಲೆಯ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು/ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳಿಗೆ ಸಲ್ಲಿಸಬೇಕು. 

ಒಂದು ಸಂಘ ಅಥವಾ ಸಂಸ್ಥೆಯು ಈ ಕಾರ್ಯಕ್ರಮದಡಿ ಒಂದು ಬಾರಿ ಮಾತ್ರ ಸಹಾಯಧನ ಪಡೆಯಲು ಅರ್ಹವಾಗಿರುತ್ತವೆ. 
ಸಹಾಯಧನ ಮಂಜೂರು ಆದೇಶ ಮಾಡಿದ ಕೂಡಲೇ ಸದರಿ ಸಂಸ್ಥೆಯು ಅನುಬಂಧ-3 ರಲ್ಲಿರುವಂತೆ ಕನಿಷ್ಠ ರೂ.100/- ರ ಛಾಪಾ 
ಕಾಗದದಲ್ಲಿ ಮಾಡಿದ ಪ್ರಮಾಣ ಪತ್ರವನ್ನು ಸಂಬಂಧಿಸಿದ ಜಿಲ್ಲಾ ಸಮಾಜ ಕಲ್ಕಾಣಾಧಿಕಾರಿಗಳು/ಜಿಲ್ಲಾ ಪರಿಶಿಷ್ಟ ವರ್ಗಗಳ 
ಕಲ್ಯಾಣಾಧಿಕಾರಿಗಳಿಗೆ ಸಲ್ಲಿಸಬೇಕು. 

ಸಂಬಂಧಿಸಿದ ಸಂಸ್ಥೆಗೆ ಜಿಲ್ಲಾಧಿಕಾರಿಗಳ ಮೂಲಕ ಕಟ್ಟಡದ ಕಾಮಗಾರಿಯ ಪ್ರಗತಿಯನ್ನು ಆಧರಿಸಿ ಮೂರು ಕಂತುಗಳಲ್ಲಿ 
ಸಹಾಯಧನವನ್ನು ಬಿಡುಗಡೆ ಮಾಡಲಾಗುವುದು (ಮಂಜೂರಾತಿ ಆದೇಶದೊಂದಿಗೆ, ಮೇಲ್ಭಾವಣಿ ಮತ್ತು ಮುಕ್ತಾಯದ ನಂತರ, 
25:50:25 ರ ಅನುಪಾತದಂತೆ). 

ಕಟ್ಟಡ ನಿರ್ಮಾಣಕ್ಕೆ ಮೊದಲನೇ ಕಂತಿನ ಸಹಾಯಧನ ಪಡೆದ ದಿನಾಂಕದಿಂದ ನಾಲ್ಕು ತಿಂಗಳೊಳಗಾಗಿ ಕಟ್ಟಡದ ಕಾಮಗಾರಿಯನ್ನು 
ಪ್ರಾರ೦ಂಭಿಸದಿದ್ದಲ್ಲಿ, ಬಿಡುಗಡೆ ಮಾಡಲಾಗಿದ್ದ ಪೂರ್ಣ ಮೊತ್ತವನ್ನು ಸಂಸ್ಥೆಯಿಂದ ಜಿಲ್ಲಾಧಿಕಾರಿಗಳು ಒಂದಕ್ಕೆ ಪಡೆಯತಕ್ಕದ್ದು. 

ಕಟ್ಟಡ ನಿರ್ಮಾಣಕ್ಕೆ ಮೊದಲನೇ ಕಂತಿನ ಸಹಾಯಧನ ಪಡೆದ ದಿನಾಂಕದಿಂದ ಎರಡು ವರ್ಷಗಳೊಳಗಾಗಿ ನಿರ್ಮಾಣವನ್ನು 
ಪೂರ್ಣಗೊಳಿಸತಕ್ಕದ್ದು. ಎರಡು ವರ್ಷಗಳೊಳಗಾಗಿ ಕಟ್ಟಡವನ್ನು ಪೂರ್ಣಗೊಳಿಸದಿದ್ದಲ್ಲಿ, ಅದುವರೆಗೆ ಮ೦ಜೂರು ಮಾಡಿದ ಮೊತ್ತವನ್ನು 
ಮತ್ತು ಅದರ ಮೇಲೆ ಶೇ.10 ರಷ್ಟು ಬಡ್ಡಿಯನ್ನು ಸಂಬಂಧಪಟ್ಟ ಸಂಸ್ಥೆಯಿಂದ ವಸೂಲು ಮಾಡಲಾಗುವುದು. ಆದರೆ, ಸಂಸ್ಥೆಯು ನೀಡುವ 
ವಿವರಣೆಯನ್ನು ಪರಿಶೀಲಿಸಿ ಕಟ್ಟಡ ನಿರ್ಮಾಣಕ್ಕೆ ಹೆಚ್ಚುವರಿ ಕಾಲಾವಕಾಶವನ್ನು ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ/ನಿರ್ದೇಶಕರು, 
ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಇವರು ನೀಡಬಹುದು. ಆದರೆ, ಇದು ಒಟ್ಟಾರೆ 3 ವರ್ಷಗಳಿಗೆ ಮೀರಿರಬಾರದು. 

ಕಟ್ಟಡದ ಕಾಮಗಾರಿಯ ಪ್ರಗತಿಯ ಬಗ್ಗೆ ಆರ್ಥಿಕ ಹಾಗೂ ಭೌತಿಕ ಪ್ರಗತಿಯ ವರದಿಯನ್ನು ಎಂಟು ವಿವಿಧ ಕೋನಗಳಿಂದ ತೆಗೆದ 
ಛಾಯಾಚಿತ್ರಗಳ ಸಮೇತ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮೂಲಕ ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ/ನಿರ್ದೇಶಕರು, ಪರಿಶಿಷ್ಟ ವರ್ಗಗಳ 
ಕಲ್ಯಾಣ ಇಲಾಖೆ ಇವರಿಗೆ ಪ್ರತಿ ತ್ರೈಮಾಸಿಕದ ಕೊನೆಗೆ ಸಲ್ಲಿಸಬೇಕು. 

ಸಮುದಾಯ ಭವನದ ಕಟ್ಟಡಗಳನ್ನು ಸಮುದಾಯದ ಕಲ್ಯಾಣ ಕಾರ್ಯಕ್ರಮಗಳಿಗೆ ಮಾತ್ರ ಉಪಯೋಗಿಸತಕ್ಕದ್ದು, ರಾಜಕೀಯ 
ಉದ್ದೇಶಗಳಿಗೆ ಬಳಸತಕ್ಕದ್ದಲ್ಲ. 

ಪರಿಶಿಷ್ಟ ಜಾತಿಗೆ ಸೇರಿದ ಸಂಸ್ಥೆಯ ಸಮುದಾಯ ಭವನದ ಕಟ್ಟಡವನ್ನು ಸಾಮಾಜಿಕ/ಸಾಂಸ್ಕೃಶಿಕ ಚಟುವಟಕೆಗಳಿಗೆ ಮೊದಲನೇ 
ಆದ್ಯತೆಯಾಗಿ ಪರಿಶಿಷ್ಟ ಜಾತಿಯವರಿಗೆ, ಎರಡನೇ ಆದ್ಯತೆಯಾಗಿ ಪರಿಶಿಷ್ಟ ವರ್ಗದವರಿಗೆ ಹಾಗೂ ಮೂರನೇ ಆದ್ಯತೆಯಾಗಿ ಇತರೆ 
ಸಮುದಾಯದವರಿಗೂ ರಿಯಾಯಿತಿ ದರದಲ್ಲಿ ನೀಡತಕ್ಕದ್ದು. ಹಾಗೆಯೇ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸಮುದಾಯ ಭವನದ ಕಟ್ಟಡವನ್ನು 
ಸಾಮಾಜಿಕ/ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮೊದಲನೇ ಆದ್ಯತೆಯಾಗಿ ಪರಿಶಿಷ್ಟ ಪಂಗಡದವರಿಗೆ, ಎರಡನೇ ಆದ್ಯತೆಯಾಗಿ ಪರಿಶಿಷ್ಟ 
ಜಾತಿಯವರಿಗೆ ಹಾಗೂ ಮೂರನೇ ಆದ್ಯತೆಯಾಗಿ ಇತರೆ ಸಮುದಾಯದವರಿಗೂ ರಿಯಾಯಿತಿ ದರದಲ್ಲಿ ನೀಡತಕ್ಕದ್ದು. 

ನಿರ್ಮಾಣ ಮಾಡಿರುವ ಕಟ್ಟಡದಿಂದ ಬರುವ ಆದಾಯದ ಬಗ್ಗೆ ಸೂಕ್ತ ಲೆಕ್ಕಪತ್ರಗಳನ್ನು ನಿರ್ವಹಿಸಬೇಕು ಮತ್ತು ಇದನ್ನು ಸಂಘ/ಸಂಸ್ಥೆಯ 


ಛಿ 
ಧ್ಯೇಯೋದ್ದೇಶಗಳಿಗೆ ಅನುಗುಣವಾಗಿ ಸಾರ್ವಜನಿಕರ ಉದ್ದೇಶಕ್ಕಾಗಿ ಮಾತ್ರ ಬಳಸಬೇಕು. ಈ ರೀತಿ ಮಾಡುತ್ತಿರುವ ಬಗ್ಗೆ ಸ೦ಬ೦ಧಿಸಿದ 


ಜಿಲ್ಲೆಯ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು/ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು ಪ್ರತಿ 6 ತಿಂಗಳಿಗೊಮ್ಮೆ ಭೇಟಿ ನೀಡಿ 
ಪರಿಶೀಲನೆ ಮಾಡಬೇಕು. 

ಶಾಲಾ-ಕಾಲೇಜು ಕಟ್ಟಡ/ವಎಿದ್ಯಾರ್ಥಿ ನಿಲಯ/ಸಮುದಾಯ ಭವನದ ಕಟ್ಟಡವನ್ನು ಕಟ್ಟದ ನಂತರ ಸಂಸ್ಥೆಯು ಉಪಯೋಗಿಸದೇ 
ಸತತವಾಗಿ ಒಂದು ವರ್ಷ ಖಾಲಿ ಬಿಟ್ಟಲ್ಲಿ ಅಥವಾ ಸರಿಯಾದ ರೀತಿಯಲ್ಲಿ ಲೆಕ್ಕಪತ್ರಗಳನ್ನು ನಿರ್ವಹಿಸದೇ ಇದ್ದಲ್ಲಿ, ಅದರಿಂದ ಬರುವ 
ಆದಾಯವನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಬಳಸದೇ ಇದ್ದಲ್ಲಿ ಇಲಾಖೆಯು ಸದರಿ ಶಾಲಾ-ಕಾಲೇಜು ಕಟ್ಟಡ/ಸಮುದಾಯ 
ಭವನ/ವಿದ್ಯಾರ್ಥಿ ನಿಲಯವನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳುವ ಅಧಿಕಾರವನ್ನು ಹೊಂದಿರುತ್ತದೆ. 

ಈ ಮೇಲಿನ ಸಹಾಯಧನದಿಂದ ವಿದ್ಯಾರ್ಥಿ ನಿಲಯವನ್ನು ನಿರ್ಮಿಸಿದಲ್ಲಿ. ಪ್ರವೇಶ ನೀಡುವ ವಿದ್ಯಾರ್ಥಿಗಳ ಪೈಕಿ ಶೇ.50 ರಷ್ಟು ಪರಿಶಿಷ್ಟ 
ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯವನ್ನು ನೀಡಬೇಕು. ಶಾಲಾ-ಕಾಲೇಜು ನಿರ್ಮಿಸಿದಲ್ಲಿ, ಪರಿಶಿಷ್ಟ ಜಾತಿ 
ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಆದ್ಯತೆ ಮೇಲೆ ಪ್ರವೇಶ ನೀಡಬೇಕು. ಈ ಸಂಸ್ಥೆಗಳ ನೇಮಕಾತಿಯಲ್ಲಿ ಶೇಕಡಾ 50 ರಷ್ಟು 
ಹುದ್ದೆಗಳನ್ನು ಪರಿಶಿಷ್ಟ ಜಾತಿ/ಪಂಗಡದವರಿಗೆ ಮೀಸಲಿರಿಸಬೇಕು. 


ಅಲಾಖಾಧಿಕಾರಿಗಳಿಗೆ ಸೂಚನೆಗಳು:- 


ಈ 
ಅ. 


ಆ. 


ಕೆಳಗೆ ನಮೂದಿಸಿರುವ ಸಹಾಯಧನವನ್ನು ಮಂಜೂರು ಮಾಡುವ ಅಧಿಕಾರವನ್ನು ಈ ಕೆಳಗಿನವರಿಗೆ ಈ ಕೆಳಗಿನಂತೆ ವಹಿಸಲಾಗಿದೆ. 
ರೂ.10.00 ಲಕ್ಷಗಳವರೆಗೆ -. ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ/ ನಿರ್ದೇಶಕರು, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ. 
ರೂ.10.00 ಲಕ್ಷಗಳ ಮೇಲ್ಪಟ್ಟು -. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ/ ಕಾರ್ಯದರ್ಶಿಗಳು, ಸಮಾಜ ಕಲ್ಯಾಣ ಇಲಾಖೆ 

ಹಾಗೂ ಗರಿಷ್ಟ 50.00 ಲಕ್ಷಗಳವರೆಗೆ 

, ರೂ.50.00 ಲಕ್ಷಗಳಿಗೆ ಮೇಲ್ಪಟ್ಟ ಪ್ರಸ್ತಾವನೆಗಳನ್ನು ಆರ್ಥಿಕ ಇಲಾಖೆಯ ಅಭಿಪ್ರಾಯಕ್ಕೆ ಸಲ್ಲಿಸುವುದು. 





ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ೮೯೭ 





2. ಈ ಕಾರ್ಯಕ್ರಮದಡಿ ಸರ್ಕಾರದಿಂದ ಬಿಡುಗಡೆಯಾಗುವ ಮೊತ್ತವನ್ನು ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ/ನಿರ್ದೇಶಕರು, ಪರಿಶಿಷ್ಟ 
ವರ್ಗಗಳ ಕಲ್ಯಾಣ ಇಲಾಖೆ ಇವರ ಪಿ.ಡಿ.ಖಾತೆಗೆ ಜಮಾ ಮಾಡಿಕೊಂಡು, ಪ್ರಗತಿಗೆ ಅನುಗುಣವಾಗಿ ಸಹಾಯಧನವನ್ನು ಸಂಬಂಧಪಟ್ಟ 
ಜಿಲ್ಲಾಧಿಕಾರಿಗಳಿಗೆ ಮರು ಬಿಡುಗಡೆ ಮಾಡಬೇಕು. 

3. ಧಾರ್ಮಿಕ ಸಂಸ್ಥೆಗಳು/ಸ೦ಘ-ಸಂಸ್ಥೆಗಳು/ಸ್ಟಯಂ ಸೇವಾ ಸಂಸ್ಥೆಗಳು/ಟಸ್ಟ್‌ಗಳು ನಡೆಸುವ ವಿದ್ಯಾರ್ಥಿ ನಿಲಯಗಳು/ಶಾಲಾ-ಕಾಲೇಜುಗಳು ಹಾಗೂ 
ಸಮುದಾಯ ಭವನಗಳ ಕಟ್ಟಡ ನಿರ್ಮಾಣಕ್ಕಾಗಿ ಸಲ್ಲಿಸುವ ಪ್ರಸ್ತಾವನೆಯ ಸಂಬಂಧ ಜಿಲ್ಲೆಯ ಜಿಲ್ಲಾ ಸಮಾಜ 
ಕಲ್ಯಾಣಾಧಿಕಾರಿಗಳು / ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ತಮ್ಮ ಶಿಫಾರಸ್ಸಿನೊಂದಿಗೆ (ಚೆಕ್‌ಲಿಸ್ಟ್‌ 
ನಮೂನೆಯೊಂದಿಗೆ) ಮತ್ತು ಜಿಲ್ಲಾಧಿಕಾರಿಗಳ ಅನುಮೋದನೆಯೊಂದಿಗೆ ಪ್ರಸ್ತಾವನೆಯನ್ನು ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ/ 
ನಿರ್ದೇಶಕರು, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಇವರಿಗೆ ಸಲ್ಲಿಸಬೇಕು. ಆಯುಕ್ತರು/ ನಿರ್ದೇಶಕರು ಪ್ರಸ್ತಾವನೆಯನ್ನು ಅವರಿಗೆ ಪ್ರದತ್ತವಾದ 
ಆರ್ಥಿಕ ಅಧಿಕಾರ ಪರಿಮಿತಿಯೊಳಗೆ ಸಹಾಯಧನವನ್ನು ಮಂಜೂರು ಮಾಡಿ ಜಿಲ್ಲಾಧಿಕಾರಿಗಳಿಗೆ. ಬಿಡುಗಡೆ. ಮಾಡುವುದು. 
ಆಯುಕ್ತರು/ನಿರ್ದೇಶಕರಿಗೆ ಪ್ರದತ್ತವಾದ ಆರ್ಥಿಕ ಮಿತಿ ಮೀರಿದ್ದಲ್ಲಿ ಅ೦ತಹ ಪ್ರಸ್ತಾವನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವುದು. 


4. ಸಹಾಯಧನವನ್ನು ಮಂಜೂರು ಮಾಡಿದ ಸಂಸ್ಥೆಗೆ ಬಿಡುಗಡೆ ಮಾಡುವ ಮುಂಚೆ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು/ಜಿಲ್ಲಾ ಪರಿಶಿಷ್ಟ 


ವರ್ಗಗಳ ಕಲ್ಯಾಣಾಧಿಕಾರಿಗಳು ಸಂಸ್ಥೆಯಿಂದ ಅನುಬಂಧಥ-3 ರಲ್ಲಿರುವಂತೆ ಕನಿಷ್ಠ ರೂ.100/- ಗಳ ಛಾಪಾ ಕಾಗದದಲ್ಲಿ ಕರಾರು ಪತ್ರವನ್ನು 
ಪಡೆಯಬೇಕು. 

5. ನಿರ್ಮಾಣ ಮಾಡಿರುವ ಕಟ್ಟಡದಿಂದ ಬರುವ ಆದಾಯದ ಬಗ್ಗೆ ಸೂಕ್ತ ಲೆಕ್ಕಪತ್ರಗಳನ್ನು ನಿರ್ವಹಿಸುವ ಬಗ್ಗೆ ಹಾಗೂ ಇದನ್ನು ಸಂಘ ಅಥವಾ 
ಸಂಸ್ಥೆಯ ಧ್ಯೇಯೋದ್ದೇಶಗಳಿಗೆ ಅನುಗುಣವಾಗಿ ಸಾರ್ವಜನಿಕರ ಉದ್ದೇಶಕ್ಕಾಗಿ ಮಾತ್ರ ಬಳಸುತ್ತಿರುವ ಬಗ್ಗೆ ವಿದ್ಯಾರ್ಥಿ ನಿಲಯವಾಗಿದ್ದಲ್ಲಿ 
ಮೀಸಲಾತಿ ಪ್ರಕಾರ ಪ್ರವೇಶ ನೀಡಿರುವ ಬಗ್ಗೆ ಉಚಿತವಾಗಿ ವಸತಿ ಸೌಲಭ್ಯ ನೀಡಿರುವ ಬಗ್ಗೆ ಸಂಬಂಧಿಸಿದ ಜಿಲ್ಲೆಯ ಜಿಲ್ಲಾ ಸಮಾಜ 
ಕಲ್ಯಾಣಾಧಿಕಾರಿಗಳು/ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು ಪ್ರತಿ 6 ತಿಂಗಳಿಗೊಮ್ಮೆ ಸಂಘ/ಸಂಸ್ಥೆಗೆ ಭೇಟಿ ನೀಡಿ ಪರಿಶೀಲನೆ 
ಮಾಡಬೇಕು ಮತ್ತು ಈ ಬಗ್ಗೆ ವರದಿಯನ್ನು ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ/ ನಿರ್ದೇಶಕರು, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ 
ಇವರಿಗೆ ಸಲ್ಲಿಸಬೇಕು. 

6. ಕಟ್ಟಡವನ್ನು ಕಟ್ಟಿದ ನಂತರ ಸ೦ಸ್ಥೆಯು ಉಪಯೋಗಿಸದೇ ಸತತವಾಗಿ ಒ೦ದು ವರ್ಷ ಖಾಲಿ ಬಿಟ್ಟದ್ದಲ್ಲಿ ಅಥವಾ ಸೂಕ್ತವಾಗಿ ಲೆಕ್ಕಪತ್ರಗಳನ್ನು 
ನಿರ್ವಹಿಸದೇ ಇದ್ದಲ್ಲಿ, ಅದರಿಂದ ಬರುವ ಆದಾಯವನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಬಳಸದೇ ಇದ್ದಲ್ಲಿ. ಇಲಾಖೆಯು ಸದರಿ ಶಾಲಾ- 
ಕಾಲೇಜು ಕಟ್ಟಡ/ಸಮುದಾಯ ಭವನದ ಕಟ್ಟಡ /ವಿದ್ಯಾರ್ಥಿ ನಿಲಯದ ಕಟ್ಟಡವನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳತಕ್ಕದ್ದು. 

ಎನ್‌.ನರಸಿಂಹಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1 

ಸಮಾಜ ಕಲ್ಯಾಣ ಇಲಾಖೆ. 
ಅನುಬಂಧ - 2 
ಅರ್ಜಿ ನಮೂನೆ 

ಸಮಾಜ ಕಲ್ಯಾಣ ಇಲಾಖೆ 
(ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೋಂದಾಯಿತ ಧಾರ್ಮಿಕ ಸಂಸ್ಥೆಗಳು/ಸಂಘ-ಸಂಸ್ಥೆಗಳು/ಸ್ಹಯಂ ಸೇವಾ ಸಂಸ್ಥೆಗಳು/ಟ್ರಸ್ಟ್‌ಗಳು ನಡೆಸುವ ವಿದ್ಯಾರ್ಥಿ 
ನಿಲಯಗಳ/ಶಾಲಾ ಕಾಲೇಜುಗಳ/ಸಮುದಾಯ ಭವನಗಳ ಕಟ್ಟಡ ನಿರ್ಮಾಣಕ್ಕಾಗಿ ಸಹಾಯಧನ ನೆರವು ನೀಡಲು ಸಲ್ಲಿಸಬೇಕಾದ ಅರ್ಜಿ ನಮೂನೆ) 


ಗೆ, 
ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ/ಜಿಲ್ಲಾ ಪರಿಶಿಷ್ಟ ಪಂಗಡಗಳ ಕಲ್ಯಾಣಾಧಿಕಾರಿ 
೫3222722... 22 22.2 ೨ ೨ ೨ ೨. ೨ 2 2೭ ಜಿಲ್ಲೆ 
ಮಾನ್ಯರೆ, 
ವಿಷಯು-ಎಎಎಡಸಸ್ವ ಎಷ್ಟ ಎಷ್ಟ ವರಾತ ಕಾಕಧಾಧ ಪವಾಡ ನಗರ/ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೋಂದಾಯಿತ ಧಾರ್ಮಿಕ 


ಸಂಸ್ಥೆಗಳು/ಸ೦ಘ-ಸಂಸ್ಥೆಗಳು/ಸ್ವಯಂ ಸೇವಾ ಸಂಸ್ಥೆಗಳು/ಟ್ರಸ್ಟ್‌ಗಳು ನಡೆಸುವ ವಿದ್ಯಾರ್ಥಿ ನಿಲಯಗಳ/ಶಾಲಾ ಕಾಲೇಜುಗಳ/ಸಮುದಾಯ ಭವನಗಳ ಕಟ್ಟಡ 
ನಿರ್ಮಾಣಕ್ಕಾಗಿ ಸಹಾಯಧನ ಮಂಜೂರು ಮಾಡುವ ಬಗ್ಗೆ. 























ಕ್ರಸಂ. ವಿವರ ಉತ್ತರ 
1 ಸಂಸ್ಥೆಯ ಪೂರ್ಣ ಹೆಸರು ಮತ್ತು ವಿಳಾಸ 
2 ಸಂಸ್ಥೆಯು ನೋಂದಣಿಯಾದ ವರ್ಷ ಮತ್ತು ಆದೇಶ ಸಂಖ್ಯೆ (ನೋಂದಣಿ ಪ್ರಮಾಣ ಪತ್ರದ ಪ್ರತಿ 
ಲಗತ್ತಿಸುವುದು). 
3 ಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಸದಸ್ಯರ ಹೆಸರು ಹಾಗೂ ಪೂರ್ಣ ವಿಳಾಸ 
(ಮಾಹಿತಿ ಲಗತ್ತಿಸುವುದು) 
4 ಸಂಸ್ಥೆಯು ಬೈಲಾಗಳನ್ನು ಅಳವಡಿಸಿಕೊಂಡಿದೆಯೇ? (ಬೈಲಾ ಪ್ರತಿ ಲಗತ್ತಿಸುವುದು). 








೮೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ಭಾಗ೧ 








ಸಂಸ್ಥೆಯ ಕಳೆದ 3 ವರ್ಷಗಳ ವಾರ್ಷಿಕ ಲೆಕ್ಕಪತ್ರ/ ಆಡಿಟ್‌ ವರದಿಯನ್ನು ಲಗತ್ತಿಸುವುದು. 





ಸಂಸ್ಥೆಯು ಕಳೆದ 3 ವರ್ಷಗಳಲ್ಲಿ ನಡೆಸಿದ ವಿದ್ಯಾರ್ಥಿ ನಿಲಯಗಳು/ಶಾಲಾ-ಕಾಲೇಜುಗಳು ಮತ್ತು 
ಸಮುದಾಯ ಭವನಗಳ ಕಟ್ಟಡ ನಿರ್ಮಾಣಗಳಿಗೆ ಆರ್ಥಿಕ ನೆರವು ನೀಡಲು ಅನುಷ್ಠಾನಗೊಳಿಸಿದ 
ಕಾರ್ಯಕ್ರಮಗಳ ಬಗ್ಗೆ ವರದಿ. 





ಸಂಸ್ಥೆಯು ಕಳೆದ 3 ವರ್ಷಗಳಲ್ಲಿ ನಡೆಸುತ್ತಿರುವ ವಿದ್ಯಾರ್ಥಿನಿಲಯಗಳು/ಶಾಲಾ-ಕಾಲೇಜುಗಳ 
ಕಟ್ಟಡ/ಸಮುದಾಯ ಭವನಗಳ ನಿರ್ಮಾಣಗಳಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶಕ್ಕಾಗಿ ಸ್ವಂತ 
ಜಮೀನು ಹೊಂದಿದೆಯೇ? (ಇದ್ದರೆ ಅದರ ವಿವರ ನಮೂದಿಸುವುದು) 


ಸಂಸ್ಥೆಯು ಸ್ವಂತವಾಗಿ ಹೊಂದಿರುವ ನಿವೇಶನ/ ಜಮೀನಿನ ವಿವರ. 





ಜಮೀನನ್ನು ಸರ್ಕಾರದಿಂದ ಲೀಸ್‌ ಪಡೆಯಲಾಗಿದೆಯೇ? ಲೀಸ್‌ಗೆ ಪಡೆಯಲಾಗಿದ್ದಲ್ಲಿ ಅದರ 
ದಾಖಲೆ ಮತ್ತು ವಿವರ. 





ಜಮೀನಿಗೆ ಸಂಬಂಧಿಸಿದ ಖಾತಾ ಮತ್ತು ಖುಣಭಾರ ಪ್ರಮಾಣ ಪತ್ರ (ರಿಜಿಸ್ಟರ್‌ ಡೀಡ್‌) 
ಲಗತ್ತಿಸಲಾಗಿದೆಯೇ? 





10 


ಪ್ರಸ್ತಾಪಿಸಿದ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ನಕ್ಷೆ ಮತ್ತು ಒಟ್ಟು ಅಂದಾಜು ಪಟ್ಟಿ (ಅಧಿಕೃತ 
ಅಭಿಯಂತರರಿಂದ ಅನುಮೋದಿಸಲ್ಪಟ್ಟಿರಬೇಕು) 





11 


ಪ್ರಸ್ತಾಪಿಸಿದ ಕಾಮಗಾರಿಗಳಿಗೆ ಸಂಸ್ಥೆಯು ಸ್ಥಳೀಯ ಸಂಸ್ಥೆಗಳಿ೦ದ/ಸಕ್ಷಮ ಪ್ರಾಧಿಕಾರದಿಂದ 


ಪರವಾನಗಿ ಪಡೆಯಲಾಗಿದೆಯೇ? (ಮಾಹಿತಿ ಲಗತ್ತಿಸುವುದು). 





12 


ಕಾಮಗಾರಿಗಳ ಒಟ್ಟು ವೆಚ್ಚದಲ್ಲಿ ಸರ್ಕಾರದ ಅನುದಾನದ ಹೊರತು ಬಾಕಿ ಮೊತ್ತವನ್ನು ಭರಿಸುವ 
ಮೂಲಗಳ ವಎವರ. 








13 


ಸಂಸ್ಥೆಯು ನಡೆಸುತ್ತಿರುವ ವಿದ್ಯಾಸಂಸ್ಥೆಗಳ ವಿವರ (ಈ ವಿದ್ಯಾಸಂಸ್ಥೆಗಳ ಬಗ್ಗೆ ಕೇಂದ್ರ/ರಾಜ್ಯ 
ಸರ್ಕಾರದ ಅನುಮತಿ ಪಡೆದಿರುವ ಬಗ್ಗೆ ದಾಖಲಾತಿ) ವಿದ್ಯಾರ್ಥಿ ನಿಲಯವಾಗಿದ್ದಲ್ಲಿ, ವಿದ್ಯಾರ್ಥಿ 
ನಿಲಯ ನಡೆಸಲು ಸಕ್ಷಮ ಪ್ರಾಧಿಕಾರದಿ೦ದ ಪಡೆದ ಅನುಮತಿ ಪತ್ರ ಒದಗಿಸುವುದು. 

ಶೈಕ್ಷಣಿಕ ಸಂಸ್ಥೆಯಾಗಿದ್ದಲ್ಲಿ, ಶೈಕ್ಷಣಿಕ ಕೋರ್ಸುಗಳನ್ನು ನಡೆಸಲು ಶಿಕ್ಷಣ ಇಲಾಖೆಯಿಂದ ಅಥವಾ 
ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರದಿ೦ದ ಪಡೆದ ಅನುಮತಿ ಪತ್ರ ಒದಗಿಸುವುದು. 














ದಿನಾಂಕ: 


ಡ್‌ 


ಸ್ದ 
ಥಿ 


ಮೇಲ್ಕಂಡ ಏವರಗಳಂತೆ ನಾನು/ನಾವುಗಳು ಸಮಾಜ ಕಲ್ಯಾಣ ಇಲಾಖೆ/ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಿಂದ ನೋಂದಾಯಿತ ಧಾರ್ಮಿಕ 
ಸಂಸ್ಥೆಗಳು/ಸ೦ಘ-ಸಂಸ್ಥೆಗಳು/ಸ್ವಯಂ ಸೇವಾ ಸಂಸ್ಥೆಗಳು/ ಟ್ರಸ್ಟ್‌ಗಳು ನಡೆಸುವ ವಿದ್ಯಾರ್ಥಿ ನಿಲಯಗಳ/ಶಾಲಾ ಕಾಲೇಜುಗಳ/ ಸಮುದಾಯ ಭವನಗಳ 
ಕಟ್ಟಡ ನಿರ್ಮಾಣಗಳಿಗೆ ನೀಡುವ ಆರ್ಥಿಕ ನೆರವು, ಅಡಿಯಲ್ಲಿ ಮೇಲ್ಕಂಡ ಉದ್ದೇಶಕ್ಕೆ ರೂ.ಎಎಡಎಸಸಸಎಡಡೂಊಡೂ ಅನುದಾನ ಮಂಜೂರು ಮಾಡಬೇಕೆಂದು 
ಕೋರುತ್ತೇನೆ/ವೆ. 


ತ 


ತ 


ಳ; 


2 90 ಇ ರಾ ಈ ಹ ಜು ಟ 


ಗೆಜೆಟೆಡ್‌ ಅಧಿಕಾರಿಗಳಿಂದ ದೃಢೀಕರಿಸಿದ ಈ ಕೆಳಕ೦ಡ ದಾಖಲೆಗಳನ್ನು ಸಲ್ಲಿಸುತ್ತಿದ್ದೇವೆ 

ಸಂಸ್ಥೆಯ ನೋಂದಣಿ ಪ್ರಮಾಣ ಪತ್ರ 

ಸಂಘ ಸಂಸ್ಥೆಗಳ ಕಾಯಿದೆ ಮತ್ತು ನಿಯಮಗಳನ್ವಯ ನೋಂದಣಿ ದೃಢೀಕರಣ ಪತ್ರ 

ಬೈಲಾ ಪ್ರತಿ 

ಕಾರ್ಯಕಾರಿ ಮಂಡಳಿಯ ಸದಸ್ಯರ ಪಟ್ಟಿ ಮತ್ತು ಎಳಾಸ 

ಸರ್ಕಾರದಿಂದ ಅನುದಾನ ಪಡೆಯುವ ಬಗ್ಗೆ ಮಂಡಳಿ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನಿಸಿದ ನಡವಳಿಗಳು. 

ಸಂಸ್ಥೆಯ ಆರ್ಥಿಕ ಪರಿಸ್ಥಿತಿಯ ಕುರಿತಂತೆ ಕಳೆದ 3 ವರ್ಷಗಳ ಲೆಕ್ಕಪತ್ರ/ಆಡಿಟ್‌ ವರದಿ (ಚಾರ್ಟರ್ಡ್‌ ಅಕೌಂಟೆಂಟ್‌ ದೃಢೀಕರಿಸಿರಬೇಕು). 
ಸ್ಥಳೀಯ ಸಂಸ್ಥೆಗಳಿಂದ ಕಟ್ಟಡದ/ನಕ್ಷೆಗೆ (ಮೂಲ ಪ್ರತಿ) ಪಡೆದ ಪರವಾನಗಿ. 

ಅಧಿಕೃತ ಅಭಿಯಂತರರಿಂದ ದೃಢೀಕರಿಸಿದ ಅಂದಾಜು ಪಟ್ಟಿಯ ಪ್ರತಿ. 

ಸಂಸ್ಥೆಯ ಹೆಸರಿನಲ್ಲಿ ಜಮೀನು ಹೊಂದಿರುವ ಬಗ್ಗೆ ಖಾತಾ ಪ್ರತಿ ಹಾಗೂ ಈವರೆಗೆ ಕಂದಾಯ ಪಾವತಿಸಿರುವ ಬಗ್ಗೆ ರಶೀದಿ ಪ್ರತಿಗಳು. 


ಸಂಸ್ಥೆಯು ನಡೆಸುವ ವಿದ್ಯಾರ್ಥಿ ನಿಲಯದ ಕಟ್ಟಡ/ಶಾಲಾ-ಕಾಲೇಜು ಕಟ್ಟಡ/ಸಮುದಾಯ ಭವನ ಕಟ್ಟಡ ನಿರ್ಮಾಣಗಳಿಗೆ ಆರ್ಥಿಕ ನೆರವು 
ನೀಡುವ ಸಂಬಂಧ ಸರ್ಕಾರದ ಅನುದಾನ ಪಡೆಯುವ ಸಲುವಾಗಿ ಮೇಲೆ ತಿಳಿಸಿದ ವಿವರಗಳು ಸತ್ಯವಾಗಿರುತ್ತದೆಯೆಂದು ಈ ಮೂಲಕ 
ಪ್ರಮಾಣೀಕರಿಸಲಾಗಿದೆ. 
ನೋಂದಾಯಿತ ಧಾರ್ಮಿಕ ಸಂಸ್ಥೆಗಳು/ಸಂಘ-ಸಂಸ್ಥೆಗಳು/ಸ್ವಯಂ ಸೇವಾ ಸಂಸ್ಥೆಗಳು/ ಟ್ರಸ್ಟ್‌ಗಳು ನಡೆಸುವ ವಿದ್ಯಾರ್ಥಿ ನಿಲಯಗಳು, ಶಾಲಾ 
ಕಾಲೇಜುಗಳು ಹಾಗೂ ಸಮುದಾಯ ಭವನಗಳ ಕಟ್ಟಡ ನಿರ್ಮಾಣಗಳಿಗೆ ಆರ್ಥಿಕ ನೆರವು ನೀಡುವ ಅನುದಾನವನ್ನು ಕಲ್ಪಿಸಲು ನಿಗಧಿತ 
ಉದ್ದೇಶಕ್ಕೆ ಉಪಯೋಗಿಸಲಾಗುವುದೆ೦ದು ಈ ಮೂಲಕ ಪ್ರಮಾಣೀಕರಿಸಲಾಗಿದೆ. 
ಮಂಜೂರಾದ ನ೦ತರ ಅನುಬ೦ಧ-3 ರಂತೆ ಕರಾರು ಪತ್ರವನ್ನು ಸಲ್ಲಿಸಲಾಗುವುದು. 

ತಮ್ಮ ವಿಶ್ವಾಸಿ, 

(ಅಧ್ಯಕ್ಷರು) 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ರ್ಲ 





ಕಛೇರಿ ಉಪಯೋಗಕ್ಕಾಗಿ 
1... ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ/ಜಿಲ್ಲಾ ಪರಿಶಿಷ್ಟ ಪಂಗಡಗಳ ಕಲ್ಯಾಣಾಧಿಕಾರಿ ಇವರ ವರದಿಗಳು ಮತ್ತು ಶಿಫಾರಸ್ಸು... . .. 
ಸಹಿ ಮತ್ತು ಪದನಾಮ 
2. ಜಿಲ್ಲಾಧಿಕಾರಿಗಳ ಶಿಫಾರಸ್ಸು... ..... 
ಸಹಿ ಮತ್ತು ಪದನಾಮ 


(ಈ ಅರ್ಜಿಯನ್ನು ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ/ನಿರ್ದೇಶಕರು, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ, ಬೆ೦ಗಳೂರು ಇವರಿಗೆ ಸಲ್ಲಿಸುವುದು) 


ಅನುಬಂಧ -3 
ಕರಾರು ಪತ್ರ 
ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳ/ಜಿಲ್ಲಾ ಪರಿಶಿಷ್ಟ ಪಂಗಡಗಳ ಕಲ್ಯಾಣಾಧಿಕಾರಿಗಳ ಎ ಟಾ ಮರ ್ರ್ವ್ಟ್ಟ್ಟ್ಟಹ್ತು ಜಿಲ್ಲೆ ಇವರಿಗೆ ---- 
22272227277...» 2೨,೨೨೨೨ ೨೭ ೭ ೭ 2 ೭ ೭೭೭೭ ೭,೭, »2.೨.. ೨ ೨2೨೭ ೨... ಸಂಸ್ಥೆಯ ಅಧ್ಲಕರು/ಕಾರ್ಯದರ್ಶಿ ಇ 
ಛಿ `ಎ 
ವಾರಾರಾರ್ಯರರ್ಯಧರ್ಯಧರ್ಯಧರ್ಯವರ್ಯಧಧ್ಯಧಧಭವಭ್ಯಧಭ್ಯಭಭ್ಮಪ್ರಂಬ್ಮ್ರ್ಥಭ್ರಥ್ರವ್ಯ ತ್ಯ ಭಭ್ಯತಕಧಭ್ಯವಭ್ಯವಭ್ಯಧಧಭ್ಯಭವವಭಭಧಭವಧವಾವಾವಾಾಡ ಆದ ನಾನು/ನಾವು ಎಇಎಧಧಷ್ರುಧಪಕಾಶಾಕಾಶಕಭಾಶಕಾಧಸಾವರಾರಾವಾವಾತದ 
೫122722೫272... ೫,೨22 ೨ 2೭ ಜಿಲ್ಲೆಯ ಇದದದಧು್ಜ್ಯ್ಜ್ಟ ಪರರು ರರಕಾಕಾವುಕಾಕಾಕಾವವವಾಣತಾಲ್ಲೂಕಿನ ಎಂಎ ಪಪ ಪ್ರಷ್ವ ಸಷ ಸ್ರ ಸಧ್ಯ ಸಸ ಜಾಸಾಸಪ ಸ ರಾಇಗ್ರಾಮದಲ್ಲಿ ನಮ್ಮ 


ಸಂಸ್ಥೆಯ ವತಿಯಿಂದ ನಡೆಸುವ ವಿದ್ಯಾರ್ಥಿ ನಿಲಯ/ಶಾಲಾ-ಕಾಲೇಜು ಕಟ್ಟಡ/ಸಮುದಾಯ ಭವನದ ಕಟ್ಟಡ/ಇತರೆ ಕಾಮಗಾರಿಗಳಿಗಾಗಿ ರೂ... 
-ನಲಕೂ್ಷಗಳ ಅನುದಾನವನ್ನು ಸರ್ಕಾರದಿಂದ ಬಿಡುಗಡೆ ಮಾಡಲು ಅರ್ಜಿ ಸಲ್ಲಿಸಿದ್ದು, ಅನುದಾನ ಮಂಜೂರು ಮಾಡುವುದಕ್ಕೆ ಸಂಬಂಧಿಸಿದ 
ನಿಯಮಗಳನ್ವಯ ಈ ಕೆಳಕಂಡಂತೆ ಷರತ್ತುಗಳನ್ನು ಒಪ್ಪಿಕೊ೦ಡು ಬರೆದುಕೊಟ್ಟಿರುವ ಮುಚ್ಚಳಿಕೆ ಪತ್ರ. 

1 ಮಂಜೂರು ಮಾಡಿರುವ ಅನುದಾನವನ್ನು ಉದ್ದೇಶಿತ ಕಾರ್ಯಕ್ಕೆ ಮಾತ್ರ ಉಪಯೋಗಿಸಲಾಗುವುದು 








ಘು ಸರ್ಕಾರದಿಂದ ಪಡೆಯುವ ಅನುದಾನ ಹೊರತುಪಡಿಸಿ ಕಟ್ಟಡ/ಕಾಮಗಾರಿಯ ಅಂದಾಜು ವೆಚ್ಚದ ಬಾಕಿ ಮೊಬಲಗನ್ನು ಸ್ವಂತ ಭರಿಸಿ 
ಕಟ್ಟಡ/ಕಾಮಗಾರಿಯನ್ನು ನಿಗಧಿತ ಅವಧಿಯೊಳಗೆ ಪೂರ್ಣಗೊಳಿಸಲಾಗುವುದು. 





3, ಸರ್ಕಾರದ ಅನುದಾನ ಪಡೆದು ನಮ್ಮ ಸಂಸ್ಥೆಯಿಂದ ನಡೆಸುವ ವಿದ್ಯಾರ್ಥಿ ನಿಲಯ/ಶಾಲಾ-ಕಾಲೇಜು/ಸಮುದಾಯ ಭವನ 
ಕಟ್ಟಡವನ್ನು ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡದ ಜನಾಂಗದವರು ಉಪಯೋಗಿಸಲು ಬಯಸಿದಲ್ಲಿ ರಿಯಾಯಿತಿ ದರದಲ್ಲಿ ನೀಡಲು 
ಆದ್ಯತೆ ನೀಡಲಾಗುವುದು. 

ಕ್ಕೆ ಸರ್ಕಾರದಿಂದ ಅನುದಾನ ಪಡೆದು ನಡೆಸುವ ವಿದ್ಯಾರ್ಥಿ ನಿಲಯ/ಶಾಲಾ-ಕಾಲೇಜು/ಸಮುದಾಯ ಭವನಗಳ ಕಟ್ಟಡವನ್ನು 
ಯಾವುದೇ ರಾಜಕೀಯ ಚಟುವಟಿಕೆಗಳಿಗೆ ಉಪಯೋಗಿಸುವುದಿಲ್ಲ. 

5. ಒಂದು ವೇಳೆ ನಮ್ಮ ಸಂಸ್ಥೆಯು ನಡೆಸುವ ವಿದ್ಯಾರ್ಥಿ ನಿಲಯ/ಶಾಲಾ-ಕಾಲೇಜು/ಸಮುದಾಯ ಭವನಗಳ ಕಟ್ಟಡವನ್ನು ಸತತವಾಗಿ 
ಒ೦ದು ವರ್ಷದ ಕಾಲ ನಮ್ಮ ಸಂಸ್ಥೆಯು ಉಪಯೋಗಿಸದೇ ಇದ್ದಲ್ಲಿ ಸದರಿ ಕಟ್ಟಡವನ್ನು ಸಮಾಜ ಕಲ್ಯಾಣ ಇಲಾಖೆಯ ಸ್ವಾಧೀನಕ್ಕೆ 
ಬಿಟ್ಟು ಕೊಡಲು ಒಪ್ಪಿರುತ್ತೇನೆ. 











6. ಎರಡು ವರ್ಷದ ಒಳಗೆ ಅಥವಾ ಅಧಿಕೃತವಾಗಿ ಕಾಲಾವಕಾಶವನ್ನು ವಿಸ್ತರಿಸಿದ ಅವಧಿಯೊಳಗೆ ಕಟ್ಟಡ/ಕಾಮಗಾರಿಯನ್ನು 
ಪೂರ್ಣಗೊಳಿಸದೇ ಇದ್ದಲ್ಲಿ ಸರ್ಕಾರದಿಂದ ಬಿಡುಗಡೆಯಾದ ಅನುದಾನವನ್ನು ಶೇಕಡ 10% ರಷ್ಟು ಬಡ್ಡಿ ಸಹಿತ ಸರ್ಕಾರಕ್ಕೆ ವಾಪಸ್ಸು 
ಮಾಡಲು ಒಪ್ಪಿರುತ್ತೇನೆ. 




















7; ಈ ಕರಾರಿನ ಯಾವುದೇ ಷರತ್ತು ಉಲ್ಲಂಘಿಸಿದಲ್ಲಿ ಸರ್ಕಾರವು ಸಂಸ್ಥೆಯ ಎರುದ್ಧ ಕ್ರಮ ತೆಗೆದುಕೊಳ್ಳಬಹುದಾಗಿರುತ್ತದೆ. 

8. ಈ ಕುರಿತು ಏನಾದರೂ ವ್ಯಾಜ್ಯ ಉದ್ಭವಿಸಿದ್ದಲ್ಲಿ ಸರ್ಕಾರದ ತೀರ್ಮಾನವೇ ಅಂತಿಮವಾಗಿರುತ್ತದೆ. 
ಈ. ಕರಾರಿನ ಇಾಸಘಘಶ ಕಾಕರ ವಾರ ವದಷುಷಷ ಷಸ ಸಸ ಸಸ ತಸ ಸಸ್ಯ ಸಸ ಸಸ ಸಸಸಸಡ ನೇ ತಾರೀಖು ಎಎಪಿ. ಘಸಸಸಸ್ಪಸ್ಯಸಸ ವರ್ಷ 
ದಂದು ಸಹಿ ಮಾಡಲಾಗಿದೆ. 
ಸಹಿ: 


1 ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ/ಜಿಲ್ಲಾ ಪರಿಶಿಷ್ಟ ಪಂಗಡಗಳ ಕಲ್ಯಾಣಾಧಿಕಾರಿ - ಹೆಸರು ಮತ್ತು ವಿಳಾಸ 


ಲಿ 


2) ನೊಂದಾಯಿತ ಧಾರ್ಮಿಕ ಸಂಸ್ಥೆ/ಸಂಘ-ಸಂಸ್ಥೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ - - ಹೆಸರು ಮತ್ತು ಎಳಾಸ 


3) ಸಾಕ್ಷಿದಾರರು :- ಹೆಸರು ಮತ್ತು ವಿಳಾಸ 
(1) 
(2) 








೧.11. 110, 
(1060566 (0 005/1100! 0902/1160! ೧೧ ₹1೦. 297 


(ಓ೧81/2001/47147 80914 ೧೯೦೫, 110. ೧11೧/(%/8065/2202/2014-16 










































































೯೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ ಭಾಗ೧ 
ಅನುಬಂಧ -4 
ಸಮಾಜ ಕಲ್ಯಾಣ ಇಲಾಖೆ 
ತಡೆಪಟ್ಟ 
ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡದ ನೋಂದಾಯಿತ ಧಾರ್ಮಿಕ ಸಂಸ್ಥೆಗಳು/ಸ೦ಘ-ಸಂಸ್ಥೆಗಳು/ಸ್ವಯಂ ಸೇವಾ ಸಂಸ್ಥೆ/ಟ್ರಸ್ಟ್‌ಗಳ ಹೆಸರು ಮತ್ತು ವಿಳಾಸ : 
ಕ್ರ 
ಷ್ಟ ವಿವರಗಳು ಲಗತ್ತಿಸಲಾಗಿದೆಯೇ ? ಪುಟ ಸಂಖ್ಯೆ 
ಸಂ 
1, ನಿಗಧಿತ ನಮೂನೆ (ಅನುಬ೦ಧ-2)ಯಲ್ಲಿ ಅರ್ಜಿ ಸಲ್ಲಿಸಲಾಗಿದೆಯೇ. 
2... | ಸಂಸ್ಥೆಯ ನೋಂದಣೆ ಪ್ರಮಾಣ ಪತ್ರ . (ತಿ ವರ್ಷಗಳು ಆಗಿರಬೇಕು) 
3 ಸಂಸ್ಥೆಯ ಬ್ಲೆಲಾ ಪ್ರತಿ. 
ಥಿ ಲ ೨ 

4 ಸಂಸ್ಥೆಯ ಆಡಳಿತ ಮ೦ಡಳಿಯ ಅಧ್ಯಕ್ಷರು ಸದಸ್ಯರುಗಳ ಪಟ್ಟ. 
5 ಅನುದಾನ ಪಡೆಯುವ ಬಗ್ಗೆ ಸಂಸ್ಥೆಯ ನಡವಳಿ ಪತ್ರ ಮತ್ತು ಕಳೆದ ಎರಡು ವರ್ಷಗಳ 

ಆಡಿಟ್‌ ವರದಿ. 
6. ಸಂಸ್ಥೆಯು ಹೊಂದಿರುವ ಜಮೀನು/ನಿವೇಶನಕ್ಕೆ ಸಂಬಂಧಿಸಿದಂತೆ ಯಣ ಭಾರ ಪತ್ರ. 
7... | ಸಂಸ್ಥೆಯು ಹೊಂದಿರುವ ಜಮೀನು/ ನಿವೇಶನಕ್ಕೆ ಸಂಬಂಧಿಸಿದಂತೆ ಖಾತಾ ಪತ್ರ . 

ಅ) ಕಂದಾಯ ಪಾವತಿ ರಸೀತಿ. 

ಆ) ಖಣ ಭಾರ ಪತ್ರ. 
8. ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಪ್ರಾಧಿಕಾರದಿ೦ದ ಪರವಾನಿಗೆ ಪಡೆಯಲಾಗಿದೆಯೇ. 

(ಪತ್ರ ಲಗತ್ತಿಸುವುದು) 
9. ಕಟ್ಟಡದ ಅಂದಾಜು ವೆಚ್ಚ ಮತ್ತು ನಕ್ಷೆ ಪಟ್ಟಿಗೆ ಸಂಬಂಧಿಸಿದಂತೆ. ಅಧಿಕೃತ 

ಅಭಿಯಂತರರಿ೦ಂದ ಅನುಮೋದನೆ ಪಡೆದಿರುವ ಬಗ್ಗೆ ಹಾಗೂ ಸರ್ಕಾರದಿಂದ 

ಕೋರಲಾದ ಮೊತ್ತ. 
10, ಸರ್ಕಾರದ ಅನುದಾನವನ್ನು ಹೊರತುಪಡಿಸಿ ಬಾಕಿ ಮೊತ್ತವನ್ನು ಸಂಸ್ಥೆಯು ಭರಿಸಲು 

ಒಪ್ಪಿಗೆ ಇದೆಯೇ” ಇದ್ದರೆ ಆದಾಯ ಮೂಲಗಳ ವವರ. 
11. ಸರ್ಕಾರದ ಅನುದಾನದಿಂದ ನಿರ್ಮಿಸಿದ ಸಮುದಾಯ ಭವನಗಳನ್ನು ಪರಿಶಿಷ್ಟ 

ಜಾತಿ/ಪರಿಶಿಷ್ಟ ಪಂಗಡಗಳ ಜನಾ೦ಗದವರಿಗೆ ರಿಯಾಯಿತಿ ದರದಲ್ಲಿ ನೀಡುವ ಹಾಗೂ 

ರಾಜಕೀಯ ಉದ್ದೇಶಗಳಿಗಾಗಿ ಬಳಸದೇ ಇರುವ ಬಗ್ಗೆ ಮುಚ್ಚಳಿಕೆ ಪತ್ರ. 
12... | ಸರ್ಕಾರದಿಂದ ಪಡೆಯುವ ಅನುದಾನವನ್ನು ಉದ್ದೇಶಿತ ಕಾರ್ಯಕ್ಕೆ ಮಾತ್ರ ಉಪಯೋಗ 

ಮಾಡುವ ಬಗ್ಗೆ ಮುಚ್ಚಳಿಕೆ ಪತ್ರ. 
13. ಸಂಸ್ಥೆಯು ಆರ್ಥಿಕ ನೆರವು ಪಡೆದ ಉದ್ದೇಶಗಳಿಗೆ ಮಾತ್ರ ಬಳಸುವುದಾಗಿ ಮುಚ್ಚಳಿಕೆ 

ಪತ್ರ. 
14, ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ/ಜಿಲ್ಲಾ ಪರಿಶಿಷ್ಟ ಪಂಗಡಗಳ ಕಲ್ಯಾಣಾಧಿಕಾರಿ ಸ್ಥಳ 

ತನಿಖಾ ವರದಿ 

ಎನ್‌.ನರಸಿ೦ಂಹಮೂರ್ತಿ 
೧೯.420 ಸರ್ಕಾರದ ಅಧೀನ ಕಾರ್ಯದರ್ಶಿ-1 
5೦.5000 ಸಮಾಜ ಕಲ್ಯಾಣ ಇಲಾಖೆ. 





ಮುದ್ರಕರು ಹಾಗೂ ಪಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


